KA BG-GPO/ 2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಜನವರಿ ೧೩, ೨೦೧೧ (ಪುಷ್ಯ ೨೩, ಶಕ ವರ್ಷ ೧೯೩೨) ಸಂಚಿಕೆ ೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 227 ಬಿಸಿಎ 2010, ಬೆ೦ಗಳೂರು, ದಿನಾಂಕ : 03ನೇ ಡಿಸೆಂಬರ್‌, 2010 


ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಶನ್ಸ್‌ ಅನುಚ್ಛೇಧ 11(1) ರ 
ಮೇರೆಗೆ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ : DPAಔ 538 6%%56 2007, ದಿನಾಂಕ : 13-03-2008 ರ ಮೇರೆಗೆ ಶ್ರೀ ಪ್ರದೀಪ್‌.ಎಸ್‌.ರಾಜನಾಳ, 


Mp 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಬೆಂಗಳೂರು ಇವರನ್ನು ಸದರಿ ನಿಗಮದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಬಾಟೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-3, 
ಪಿ.ಆರ್‌. 1737 ಸಮಾಜ ಕಲ್ಯಾಣ ಇಲಾಖೆ 
HIGH COURT OF KARNATAKA 


NOTIFICATION 
No: GOB(I) 3/2010, Bangalore, Dated : 19th November, 2010 


The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders :- 


Designation of the Presiding Officer 





Name of the Courts to which concurrent 








appointment is made 
1 2 
1. Prl. Civil Judge and JMFC., Udupi Ill Addl.Civil Judge and JMFC, Udupi 
2. Prl. Civil Judge and JMFC., Kundapur 








Addl. Civil Judge and JMFC., Kundapur 
|| Addl. Civil Judge, Kundapur 














By Order of the High Court, 
R.B. BUDIHAL, 
P.R. 1738 


Registrar General 
NOTIFICATION 
No: HCE. 1050/2010, Bangalore, Dated : 22nd November, 2010 


Sri M.N. Prabhu, Section Officer of this office is permitted to retire from service on attaining the age of superannuation 
w.e.f. the afternoon of 31-12-2010 and he will be relieved of his duties in this office on the afternoon of 31-12-2010. 


By Order of Hon'ble the Chief Justice, 
P. KRISHNA BHAT, 
P.R. 1739 Registrar (Judicial) 


(೯) 


೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





NOTIFICATION 
No: HCE. 1052/2010, Bangalore, Dated : 22nd November, 2010 
Sri B.V. Mohana, Section Officer of this office is permitted to retire from service on attaining the age of superannuation 
w.e.f. the afternoon of 31-12-2010 and he will be relieved of his duties in this office on the afternoon of 31-12-2010. 


By Order of Hon'ble the Chief Justice, 
P. KRISHNA BHAT, 
P.R. 1740 Registrar (Judicial) 
NOTIFICATION 
No: HCE. 1048/2010, Bangalore, Dated : 22nd November, 2010 
Sri P. Murthy, Section Officer of this office is permitted to retire from service on attaining the age of superannuation 
w.e.f. the afternoon of 31-12-2010 and he will be relieved of his duties in this office on the afternoon of 31-12-2010. 


By Order of Hon’ble the Chief Justice, 
P. KRISHNA BHAT, 
P.R. 1741 Registrar (Judicial) 
NOTIFICATION 
No: GOB(I) 3/2010, Bangalore, Dated : 18th November, 2010 
The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders :- 






































Designation of the Presiding Officer Name of the Courts to which concurrent 
appointment is made 

1 2 
1. | Addl. Civil Judge, Belgaum || Addl.Civil Judge, Belgaum 
2. Ill Addl. Civil Judge, Belgaum IV Addl. Civil Judge and JMFC., Belgaum 
3. JMFC IV Court, Belgaum JMFC-Il Court, Belgaum 
4. Senior Civil Judge and JMFC., Gokak Civil Judge & JMFC., Gokak 
5. Addl. Senior Civil Judge, Gokak Addl. Civil Judge and JMFC., Gokak 
6. Addl. Civil Judge and JMFC, Chikkodi Civil Judge and JMFC., Nippani 

By Order of the High Court, 
R.B. BUDIHAL, 
P.R. 1742 Registrar General 


NOTIFICATION 
No: GOB(I) 28/2001, Bangalore, Dated : 23rd November, 2010 


The following Judicial Officers are permitted to retire from Judicial Service on the dates mentioned against their names, 
on attaining the age of superannuation, i.e., 60 years ; 


Date of Retirement on 
attaining the age of superannuation 
1. Sri P.G. Nadagouda, Presiding Officer, 


Industrial Tribunal, Bangalore 30-11-2010 
2. Sri Abdul Rasheed Abdul Khader Shingoti, 
Prl. Senior Civil Judge, Bangalore Rural District, Bangalore 30-11-2010 
3. Sri Murari Ashok Parashuram, District Judge, 
OOD, Registrar (Vigilance), High Court of Karnataka, Bangalore 31-12-2010 
4. Sri Nabirasul Saidasaheb Neginal, 
X Addl. City Civil and Sessions Judge, Bangalore City 31-12-2010 
By Order of the High Court, 
R.B. BUDIHAL, 
P.R. 1743 Registrar General 


NOTIFICATION 
No: GOB(I) 3/2010, Bangalore, Dated : 18th November, 2010 


In partial modification to this office notification of even number dated 03-11-2010, the Presiding Officer of the court of 
Prl. Civil Judge and JMFC., Dharwad is concurrently appointed as the Presiding Officer of the court of Addl. Civil Judge and 
JMFC., Dharwad and the Presiding Officer of the court || Addl. Civil Judge and JMFC Il Court, Dharwad, is concurrently 
appointed as the Presiding Officer of the court of Civil Judge and JMFC., Navalgund, with immediate effect and until further 
orders. 


By Order of the High Court, 
R.B. BUDIHAL, 
P.R. 1744 Registrar General 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೧೧ 





NOTIFICATION 
No: GOB(I) 301/2005, Bangalore, Dated : 23rd November, 2010 


The Presiding Officer of the court of Ill Addl. Senior Civil Judge and CJM, Mysore, is concurrently appointed as the 
Presiding Officer of the court of JMFC Ill Court, Mysore, w.e.f., the closure of office hours on 09-11-2010 till the commencement 
of office hours on 26-11-2010. 


By Order of the High Court, 
R.B. BUDIHAL, 
P.R. 1745 Registrar General 


NOTIFICATION 
No: GOB(I) 2/2010, Bangalore, Dated : 25th November, 2010 


In exercise of the powers conferred under Section 11(3) of the Code of Criminal Procedure, 1973, the High Court of 
Karnataka hereby confers the powers of Judicial Magistrate First Class on the Senior Civil Judge, Sira and the Senior Civil Judge, 
Kunigal, with immediate effect and until further orders. 


By Order of the High Court, 
R.B. BUDIHAL, 
P.R. 1746 Registrar General 


NOTIFICATION 
NO. GOB(I) 2/2010, Bangalore, Dated 30th November, 2010 


The Presiding Officers of the Courts mentioned at Column No. 1 below, are concurrently appointed for the periods 


mentioned therein, as the Presiding Officers of the Courts mentioned at Column No. 2:- 





Name of the Courts to which concurrent 
Designation of the Presiding Officer 
appointment is made 





(1) (2) 





1. XIV Addl. Judge, Court of Small Causes, Bangalore XI Addl. Judge, Court of Small Causes, 
City. (from 05-11-2010 to 24-11-2010) Bangalore City. (Vacant Court) 





2. VIll Addl. Judge, Court of Small Causes, Bangalore XI Addl. Judge, Court of Small Causes, 
City. (from 25-11-2010 and until further orders) Bangalore City. (Vacant Court) 














By Order of the High Court, 
R.B. BUDIHAL, 
P.R. 1747 Registrar General 


NOTIFICATION 


NO. GOB(I) 3/2010, Bangalore, Dated 25th November, 2010 


In partial modification of this office notification of even number dated 08-11-2010, the Presiding Officer of the court of 
Prl. Senior Civil Judge and CJM., Mysore, is concurrently appointed as the Presiding Officer of the court of Civil Judge and JMFC, 
Heggadadevanakote, with effect from the closure of office hours on 09-11-2010 till the commencement of office hours on 
26-11-2010. 


By Order of the High Court, 
R.B. BUDIHAL, 
Registrar General 


P.R. 1748 
NOTIFICATION 
No: GOB(I) 1/2010, Bangalore, Dated : 27th November, 2010 


The Presiding Officer of the court of || Addl. District and Sessions Judge, Bangalore Rural District, Bangalore, is 
concurrently appointed as the Presiding Officer of the Fast Track Court-l, Bangalore Rural District, Bangalore (Vacant Court), with 
immediate effect and until further orders. 


By Order of the High Court, 
R.B. BUDIHAL, 
P.R. 1749 Registrar General 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





NOTIFICATION 
No: GOB(I) 3/2010, Bangalore, Dated : 26th November, 2010 


The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders :- 





Designation of the Presiding Officer Name of the Courts to which concurrent 
appointment is made 


(1) (2) 


























1. Il Addl. Senior Civil Judge, Chitradurga Addl.Civil Judge and JMFC., Chitradurga 
2. Prl. Civil Judge and JMFC., Chitradurga Il Civil Judge and JMFC., Chitradurga 
3. Civil Judge and JMFC., Holalkere Addl. Civil Judge, Hosadurga 
By Order of the High Court, 
R.B. BUDIHAL, 
P.R. 1750 Registrar General 


NOTIFICATION 
No: GOB(I) 3/2010, Bangalore, Dated : 1st December, 2010 


The Presiding Officer of the Court mentioned at Column No. 1 below, is concurrently appointed as the Presiding Officer 
of the Courts mentioned at Column No. 2, with effect from 08-11-2010 and until further orders :- 





Designation of the Presiding Officer Name of the Courts to which concurrent 
appointment is made 
(1) (2) 
1. Senior Civil Judge, Shorapur Civil Judge and JMFC., Shorapur 
Civil Judge and JMFC., Shahapur 























By Order of the High Court, 
R.B. BUDIHAL, 
P.R. 1751 Registrar General 


NOTIFICATION 
No: GOB(I) 3/2010, Bangalore, Dated : 6th December, 2010 


In partial modification of this office notification of even number dated : 09-11-2010, the Presiding Officer of the court of 
Addl. Civil Judge and JMFC., Tiptur, who is in concurrent charge of the court of Civil Judge and JMFC., Turuvekere (on Civil side) 
is directed to itinerate the said court, for two days in a week i.e., on every working Friday and Saturday, with immediate effect and 
until further orders. 


By Order of the High Court, 
R.B. BUDIHAL, 
P.R. 1752 Registrar General 
NOTIFICATION 
No: GOB(I) 3/2010, Bangalore, Dated : 8th December, 2010 


Sri Vedamoorthi, B.S., JMFC Ill Court, Mysore, is transferred and posted as || Addl. Civil Judge and JMFC., Mysore 
(vacant court), in the interest of public service, to take effect immediately. 


By Order of the High Court, 


R.B. BUDIHAL, 
P.R. 1753 Registrar General 
NOTIFICATION 
No: GOB(I) 2/2010, Bangalore, Dated : 7th December, 2010 
PART-A 


Sri Joshi Venkatesh, Addl. Senior Civil Judge, Jamkhandi, is transferred and posted as Senior Civil Judge and JMFC., 
Mudhol (newly created court under Government Order No. LAW 42 LCE 2010 dated : 07-04-2010), in the interest of public 
service, to take effect from the date of its inauguration. 
PART-B 


The Presiding Officer of the court of Senior Civil Judge and JMFC., Jamkhandli, is concurrently appointed as the 
Presiding Officer of the court of Addl. Senior Civil Judge, Jamkhandi, with effect from the date of relief of Sri. Joshi Venkatesh and 
until further orders. 


By Order of the High Court, 
R.B. BUDIHAL, 
P.R. 1754 Registrar General 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೧೩ 





NOTIFICATION 
No: GOB(I) 1/2010, Bangalore, Dated : 3rd December, 2010 


Sri A.K. Mulla, Presiding Officer, Ill Addl. Labour Court, Bangalore, is transferred and posted as XV Addl. City Civil and 
Sessions Judge, Bangalore City (Vacant Court), in the interest of public service, to take effect immediately. 


By Order of the High Court, 
R.B. BUDIHAL, 
P.R. 1755 Registrar General 
NOTIFICATION 
No: GOB(I) 28/2001, Bangalore, Dated : 3rd December, 2010 


Sri A.R. Deshpande, District Judge, OOD, Addl. Director, Karnataka Judicial Academy, Bangalore, is permitted to retire 
from Judicial Service on the afternoon of 31-12-2010, on attaining the age of superannuation, i.e., 60 years. 


By Order of the High Court, 
R.B. BUDIHAL, 
P.R. 1756 Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 592 ಸಅಸೇ 2010, ಬೆ೦ಗಳೂರು, ದಿನಾಂಕ: 10ನೇ ಡಿಸೆಂಬರ್‌, 2010 


ಶ್ರೀ ಸಿ. ಅಶ್ವತ್ಥನಾರಾಯಣ, ಜಂಟಿ ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಇವರನ್ನು ಸುತ್ತೋಲೆ ಸಂಖ್ಯೆ ; 
ಸಿಆಸುಇ. 384 ಸಅಸೇ 2008, ದಿನಾಂಕ : 26-05-2008ರಂತೆ ಮಾನ್ಯ ಸಚಿವರಿಗೆ ಒದಗಿಸಿರುವ ಎಲ್ಲಾ ಸೌಲಭ್ಯಗಳನ್ನು ಸಂಬಂಧಪಟ್ಟ 
ವಿಭಾಗಗಳಿಗೆ ಹಿಂತಿರುಗಿಸಿ ಹಾಗೂ ಸಚಿವರ ಬಳಿ ಇರುವ ಕಡತಗಳೆಲ್ಲವನ್ನು ಸಂಬಂಧಪಟ್ಟ ಇಲಾಖಾ ಪ್ರಧಾನ 
ಕಾರ್ಯದರ್ಶಿ /ನಾರ್ಯದರ್ಶಿಯವರಿಗೆ ಹಿಂದಿರುಗಿಸಿದ ನಂತರ, ದಿನಾಂಕ : 10-12-201ರಿ೦ದ ಜಾರಿಗೆ ಬರುವಂತೆ ಮಾನ್ಯ ವಸತಿ, ವಾರ್ತಾ, ಐಟಿ 
& ಬಿಟಿ ಮತ್ತು ಬೆಂಗಳೂರು ಜಲ ಮಂಡಳಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1757 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 590 ಸಅಸೇ 2010, ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ: ಲೋಇ 346 ಸೇಎಸು 2010, ದಿನಾಂಕ : 03-12-2010ರಲ್ಲಿ ಶ್ರೀ ಕೆ. ಗಿರೀಶ್‌, ಕಾರ್ಯಪಾಲಕ ಇಂಜಿನಿಯರ್‌, 
ಪ್ರಸ್ತುತ ಮುಖ್ಯ ಮಾಹಿತಿ ಅಧಿಕಾರಿ, ಐಟಿ ಸೆಲ್‌, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಇವರನ್ನು ವೈಜ್ಞಾನಿಕ 
ಅಧಿಕಾರಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. 
ಇದರನ್ವಯ ಶ್ರೀ ಕೆ. ಗಿರೀಶ್‌, ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವೈಜ್ಞಾನಿಕ ಅಧಿಕಾರಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ-ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1758 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 494 ಸಅಸೇ 2010, ಬೆಂಗಳೂರು, ದಿನಾಂಕ: 01ನೇ ಡಿಸೆಂಬರ್‌, 2010 


ಶ್ರೀ ಕೆ. ಜಯಪ್ರಕಾಶ್‌, ಉಪ ನಿರ್ದೇಶಕರು, ಭೂದಾಖಲೆಗಳು, ಕಂದಾಯ ಇಲಾಖೆ, ಇವರನ್ನು ಮಾನ್ಯ ಅರಣ್ಯ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮಾನ್ಯ ಸಚಿವರ ಪದಾವಧಿಯವರೆಗೂ ಅಥವಾ ಮುಂದಿನ ಆದೇಶದವರೆಗೆ, 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1759 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 557 ಸಅಸೇ 2009, ಬೆಂಗಳೂರು, ದಿನಾಂಕ: 08ನೇ ಡಿಸೆಂಬರ್‌, 2010 


ಶ್ರೀ ಅನಂತ್‌ ಎಸ್‌. ಕಾಸ್ಕರ್‌, ಉಪ ಗ್ರಂಥಾಧಿಕಾರಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಗ್ರಂಥಾಲಯ ಇವರಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650-600- 
25050ರ ಮುಖ್ಯ ಗಂಥಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಗ್ರಂಥಾಲಯದಲ್ಲಿ ಖಾಲಿಯಿರುವ ಮುಖ್ಯ 
ಗಂಥಾಧಿಕಾರಿ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1760 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 131 ಶಿಸನೇ 2010, ಬೆ೦ಗಳೂರು, ದಿನಾಂಕ: 02ನೇ ಡಿಸೆಂಬರ್‌, 2010 


ಶ್ರೀ ಬಿ.ಪಿ. ವೆಂಕಟಮುನಿಯಪ್ಪ ಅಧ್ಯಕ್ಷರು, ಕರ್ನಾಟಕ ವಿದ್ಯುತ್‌ ಕಾರ್ಪಾನೆ ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಹಾಗೂ ಶ್ರೀ 

ಬಿ.ಎನ್‌. ಶಂಕರ್‌ ಪೂಜಾರಿ, ಅಧ್ಯಕ್ಷರು, ದಿ. ಟೊಬ್ಯಾಕೋ ಕಂಪನಿ ಲಿಮಿಟೆಡ್‌ ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1761 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಅನಾಸ 60 ಎಫ್‌.ಪಿ.ಪಿ. 2010, ದಿನಾಂಕ : 02-12-2010ರನ್ವಯ ಶ್ರೀ ಎಂ.ಸಿ. ಅಶ್ವಥ್‌, ಮಾಜಿ ಶಾಸಕರು, 
ಚನ್ನಪಟ್ಟಣ, ಇವರನ್ನು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು, ಅವರು ಸದರಿ 
ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಸಂಪುಟ ದರ್ಜೆ 
ಸಜಿವರ ಸ್ಥಾನಮಾನವನ್ನು ನೀಡಲಾಗಿದೆ. 


ಮಾನ್ಕರಿಗೆ ಸಂಬಂಧಿಸಿದಂತೆ, ಅಧಿಸೂಚನೆ ಸಂಖ್ಯೆ : ಸಿಆಸುಇ 134 ಶಿಸನೇ 2010, ದಿನಾಂಕ : 25-11-2010ರಲ್ಲಿ ಮಾಡಿದ 
ಆದೇಶವನ್ನು ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1762 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಟಾಚಾರ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010, ಬೆ೦ಗಳೂರು, ದಿನಾಂಕ: 30ನೇ ನವೆಂಬರ್‌, 2010 


ದಿನಾಂಕ 09-08-2010ರ ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 64 ಮಲನಿ 2010ರಲ್ಲಿ ಶ್ರೀಮತಿ ಸರೋಜಿನಿ ಭಾರದ್ವಾಜ, ಇವರನ್ನು 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, ಇದರ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು, ಸದರಿಯವರಿಗೆ ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ರಹಮತ್‌ ಉಲ್ಲಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1763 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 254 ಆಸೇವ 2010, ಬೆ೦ಗಳೂರು, ದಿನಾಂಕ: 06ನೇ ಡಿಸೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಸಿಆಸುಇ 125 ಆಸೇವ 2010(ಭಾ), ದಿನಾಂಕ : 12-08-2010ರಲ್ಲಿ ಸಹಾಯಕ ಕಾರ್ಯದರ್ಶಿ (ಆಡಳಿತ), 
ಜಿಲ್ಲಾ ಪಂಚಾಯತ್‌, ತುಮಕೂರು ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಈಶ್ವರಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಇವರ ವರ್ಗಾವಣೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೧೫ 





ಆದೇಶವನ್ನು ಮಾರ್ಪಡಿಸಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಸಿಂಗಟಾಲೂರು ಏತ ನೀರಾವರಿ ಯೋಜನೆ, ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ ಹುದ್ದೆಯಲ್ಲಿಯೇ ಮುಂದುವರಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1764 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 92 SKT 2009, Bangalore, Dated : 9th December, 2010 


Sri Meer Anees Ahmed was promoted prospectively to KAS Super Time Scale in Notification No. DPAR 46 SKT 2010, 
dated : 01-10-2010 is hereby promoted retrospectively to the cadre of Super Time Scale with effect from 25-07-2007 from the date 
his immediate junior Sri V. Sriramareddy was promoted to KAS Super Time Scale, under rules 2(1)(A) of Karnataka Civil Services 
(RPPP) Rules, 1978 and continued in the post of Registrar, Karnataka Appellate Tribunal, Bangalore. 


Sri S.A. Jeelani, KAS Selection Grade Officer is hereby promoted to officiate retrospectively in the cadre of Super Time 
Scale in the pay scale of Rs. 26250-36500, with effect from 25-07-2007 from the date his immediate junior Sri Muddumohan was 
promoted to KAS Super Time Scale, under rules 2(1)(B) of Karnataka Civil Services (RPPP) Rules, 1978 and continued in the 
post of Additional Director, Water Shed Development Department, Bangalore. 


Sri Hemajinaik, KAS Selection Grade Officer is hereby promoted to officiate retrospectively in the cadre of Super Time 
Scale in the pay scale of Rs. 26250-36500, with effect from 28-08-2008 from the date his immediate junior Sri H.S. Ashokananda 
was promoted to KAS Super Time Scale, under rules 2(1)(A) of Karnataka Civil Services (೧೧೧೧) Rules, 1978 by temperoraly 
upgrading one post of KAS Selection Grade to the KAS Super Time Scale and continued in the upgraded post of Special Deputy 
Commissioner (LAQ&RR), Major Irrigation Project, M&G Project, Belgaum. 


Sri Mohammed Salauddin was promoted prospectively to KAS Selection Grade in Notification No. DPAR 77 SKM 2009, 
dated : 09-07-2009 is hereby promoted retrospectively to the cadre of KAS Selection Grade with effect from 25-07-2007 from the 
date his immediate junior Sri B.S. Krishnaprasad was promoted to KAS Selection Grade, under rules 2(1)(A) of Karnataka Civil 
Services (RPPP) Rules, 1978 and continued in the post of Managing Director, Karnataka Minorities Development Corporation 
Ltd., Bangalore. 

By Order and in the name of the Governor of Karnataka, 


M.V. VASUDEVAMURTHY, 
Under Secretary to Government, 
P.R. 1765 DP & AR (Services-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 193 ಸೇಇಮು 2010, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌, 2010 


ಈ ಕೆಳಗೆ ನಮೂದಿಸಿರುವ ಇಲಾಖಾ ಮುಖ್ಯಸ್ಥರು ಹಾಗೂ ಮುಖ್ಯ ಇಂಜಿನಿಯರ್‌ಗಳು 60 ವರ್ಷಗಳ ವಯೋಮಿತಿ 200ನೇ 
ವರ್ಷದಲ್ಲಿ ತಲುಪುವುದರಿಂದ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು 
ಅನುಮತಿ ನೀಡಲಾಗಿದೆ. 








ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಕ್ಟ 


1 | ಶ್ರೀ ಡಿ.ಎಸ್‌. ರಾಜಣ್ಣ, ನಿರ್ದೇಶಕರು, (ಪ್ರಾಥಮಿಕ ಶಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 


ಣಿ), 
Fl 24-01-1951 31-01-2011 





2 | ಶ್ರೀ ಮಹಮದ್‌ ಹಫೀಜುಲ್ಲಾ ಷರೀಫ್‌, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖಾ ಕಛೇರಿ, ಧಾರವಾಡ 


02-02-1951 28-02-2011 





3 | ಶ್ರೀಮತಿ ಎಸ್‌. ಎನ್‌. ಪ್ರತಿಮಾ, ನಿರ್ದೇಶಕರು (ಅಲ್ಪಸಂಖ್ಯಾತರು), 17-07-1951 31-07-2011 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 





4 | ಶ್ರೀ ಮೀರ್‌ ಒಬೇದುಲ್ಲಾ, ನಿರ್ದೇಶಕರು (ಇತರೆ ಪರೀಕ್ಷೆಗಳು), 


26-09-1951 30-09-2011 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 




















೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 















































5 | ಶ್ರೀ ಎಸ್‌. ಬಿ. ಹೊಂಡದಕೇರಿ, ನಿರ್ದೇಶಕರು, 
04-04-1951 30-04-2011 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆ೦ಗಳೂರು 
6 | ಶ್ರೀ ಸೋಮಲ ನಾಯಕ್‌, (ನಿರ್ದೇಶಕರು, ಖಜಾನೆ ಇಲಾಖೆ), 
ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾ೦ಡ ಅಭಿವೃದ್ಧಿ ನಿಗಮ ನಿಯಮಿತ, 02-05-1951 31-05-2011 
ಬೆಂಗಳೂರು 
7 | ಶ್ರೀ ಜಿ.ಸಿ. ಇಂದ್ರರಾಜ ಅರಸ್‌, ಅಪರ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಹ 14-11-1951 30-11-2011 
ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಸಿ.ಟಿ.ಯು. ಬೆಂಗಳೂರು 
8 | ಕರ್ನಲ್‌ (ನಿವೃತ್ತ) ಸಿ.ಎಂ. ಉತ್ತಯ್ಯ, ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು 
ಡ್‌ ಡ್‌ 14-11-1951 30-11-2011 
ಪುನರ್ವಸತಿ ಇಲಾಖೆ, ಬೆ೦ಗಳೂರು 
9 (ಡಾ| ಕೆ. ಚಂದ್ರಶೇಖರ್‌ ನಾಯಕ್‌, ನಿರ್ದೇಶಕರು, ಕರ್ನಾಟಕ ಆರೋಗ್ಯ ಪದ್ಧತಿ ಅಭಿವೃದ್ದಿ 
ದ ಶ್ರ ® 15-01-1951 31-01-2011 
ಹಾಗೂ ಸುಧಾರಣಾ ಯೋಜನೆ, ಬೆ೦ಗಳೂರು 
ಡಾ। ಸುಮೇಧಾ ಆರ್‌. ದೇಸಾಯಿ, ನಿರ್ದೇಶಕರು, ಆರೋಗ್ನ ಮತು ಕುಟುಂಬ ಕಲ್ಲಾಣ 
10 ಶ್ರಿ ೨ F) 
ಸೇವೆಗಳು, ಆನಂದರಾವ್‌ ವೃತ್ತ, ಬೆಂಗಳೂರು US |S 
ಮುಖ್ಯ ಇಂಜಿನಿಯರ್‌ಗಳು :- 
ಕ್ರಸಂ. ಮುಖ್ಯ ಇಂಜಿನಿಯರ್‌ ಹೆಸರು ಮತ್ತು ಪ್ರಸ್ತುತ ಸ್ಥಳ ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
1 | ಶ್ರೀ ಎಂ.ಎನ್‌. ಮಹೇಶ್ವರಪ್ಪ, ಮುಖ್ಯ ಇಂಜಿನಿಯರ್‌, ಕಾಲುವೆ ವಲಯ, ಟಟ 086 
ಭೀಮರಾಯನಗುಡಿ 
9 ಇ ಪು ೧ 
2 | ಶ್ರೀ ವಿ.ಪಿ. ಉದಿಹಾಳ್‌, ಮುಖ್ಯ ಇಂಜಿನಿಯರ್‌, ಮಲಪ್ರಭಾ ಯೋಜನಾ ವಲಯ, 18-05-1951 31-05-201 
ಧಾರವಾಡ 
ಹ್‌ ಎಸ್‌ pep] 
3 | ಶ್ರೀ ಎಸ್‌.ಎಸ್‌. ಖನಗಾವಿ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು 01-06-1951 31-05-2011 
(ಉತ್ತರ), ಧಾರವಾಡ 
ಡ್‌ pe ಷ್‌ 
4 | ಶ್ರೀ ಬಸವರಾಜ ಕೋಠಿ, ಮುಖ್ಯ ಇಂಜಿನಿಯರ್‌, ಪ್ರಸ್ತುತ ನಿರ್ದೇಶಕರು, ಕೆ.ಇ.ಆರ್‌.ಎಸ್‌. ಸ ಸಸ] 
ಕೆ.ಆರ್‌. ಸಾಗರ, ಮಂಡ್ಯ ಜಿಲ್ಲೆ 
5 | ಶ್ರೀ ಎಸ್‌. ಎಂ. ವಾಘಮೋರೆ, ಮುಖ್ಯ ಇಂಜಿನಿಯರ್‌, ಅಣೆಕಟ್ಟು ವಲಯ, ಆಲಮಟ್ಟಿ 26-11-1951 30-11-2011 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1766 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಭಾಗ-1 
ಸಂಖ್ಯೆ: ಸಿಆಸುಇ 176 ಸೇಅಮು 2009, ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2010 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಸಹನಿರ್ದೇಶಕರುಗಳನ್ನು ವೇತನ ಶ್ರೇಕಿ ರೂ. 24450-600-26250-675-30300- 
750-31800ರ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


























ಕ್ರಸಂ. ಸಹನಿರ್ದೇಶಕರ ಹೆಸರು ಮತ್ತು ಸ್ಥಳ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಸ್ಥಳ 

ಧ್ರ ಶೀ ಕೆ.ಪಿ. ಹನುಮಂತರಾಯಪ್ಪ, ಸಹನಿರ್ದೇಶಕರು, ನಿರ್ದೇಶಕರು, (ಪೌಢ ಶಿಕ್ಷಣ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು ಬೆಂಗಳೂರು (ಖಾಲಿ ಹುದ್ದೆ) 

2 ಶ್ರೀ ವೈ.ಟಿ. ಗುರುಮೂರ್ತಿ, ಸಹನಿರ್ದೇಶಕರು, ನಿರ್ದೇಶಕರು ಸೀಮೆಟ್‌, ಅಪರ ಆಯುಕ್ತಾಲಯ ಸಾರ್ವಜನಿಕ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ವಿಭಾಗ ಬೆಂಗಳೂರು ಶಿಕ್ಷಣ ಇಲಾಖೆ ಅವರಣ, ಧಾರವಾಡ (ಖಾಲಿ ಹುದ್ದೆ) 

ಶ್ರೀ ಡಿ.ವೆಂಕಟೇಶಯ್ಯ, ಸಹ ನಿರ್ದೇಶಕರು (ಆಡಳಿತ), ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, 
ಸರ್ವ ಶಿಕ್ಷಣ ಅಭಿಯಾನ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಲ್ಲೇಶ್ವರಂ, ಬೆ೦ಗಳೂರು (ಶ್ರೀ ಎಂ.ಎನ್‌. ಬೇಗ್‌ ಇವರ 
ಬೆಂಗಳೂರು ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೧೭ 








ಕ ಶ್ರೀ ಎ.ದೇವಪಕಾಶ್‌, ಸಹ ನಿರ್ದೇಶಕರು, ನಿರ್ದೇಶಕರು, (ಪ್ರಾಥಮಿಕ ಶಿಕ್ಷಣ) 
ಮದ್ಯಾಹ್ನ ಉಪಾಹಾರ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು (ಶ್ರೀ ಡಿ.ಎಸ್‌. 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ರಾಜಣ್ಣ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 

















ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ನಿರ್ದೇಶಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಹುದ್ದೆ ವರ್ಗಾಯಿಸಿದ ಸ್ಥಳ 
1 ಶ್ರೀ ಡಿ.ಎಸ್‌.ರಾಜಣ್ಣ, ನಿರ್ದೇಶಕರು (ಪ್ರಾಥಮಿಕ ಶಿಕ್ಷಣ), ನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಡಿ.ಎಸ್‌.ಇ.ಆರ್‌.ಟಿ., ಹೊಸಕೆರೆ ಹಳ್ಳಿ, ಬೆ೦ಗಳೂರು (ಖಾಲಿ 
ಹುದ್ದೆ) 
2. ಶ್ರೀ ಎಂ.ಎನ್‌.ಬೇಗ್‌, ನಿರ್ದೇಶಕರು, ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, 
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮ೦ಡಳಿ, ಮಲ್ಲೇಶ್ವರಂ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 
ಬೆಂಗಳೂರು (ಹೊಸದಾಗಿ ಸೃಜಿಸಲಾದ ಹುದ್ದೆ) 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1767 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 545 ಸಅಸೇ 2010, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌, 2010 


ಶ್ರೀಮತಿ ಲಿಜಿ ಫಿಲಿಪ್ಸ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಪ್ರಸ್ತುತ ಕೇಂದ್ರ ಸ್ಥಾನಿಕ ಆಯುಕ್ತರು, ಕಬ್ಬು ಅಭಿವೃದ್ಧಿ ಆಯುಕ್ತರು ಹಾಗೂ 
ನಿರ್ದೇಶಕರು, ಸಕ್ಕರೆ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಆಪ್ತ ಶಾಖೆಯಲ್ಲಿ ಒಂದು ಗೂಪ್‌-ಸಿ 
ಹುದ್ದೆಯನ್ನು ಗೂಪ್‌-ಎ ಹುದ್ದೆಗೆ ಉನ್ನತೀಕರಿಸಿ ಸಚಿವರ ವಿಷೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ 
ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 


ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಆಪ್ತ ಶಾಖೆಯಲ್ಲಿ ಒ೦ದು ಗ್ರೂಪ್‌-ಸಿ ಹುದ್ದೆಯನ್ನು ಭರ್ತಿ ಮಾಡದಂತೆ ಹಾಗೂ ಈ ಹುದ್ದೆಯಲ್ಲಿ 
ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಲ್ಲಿ ಅವರ ಸೇವೆಯನ್ನು ಹಿಂದಿರುಗಿಸುವಂತೆ ಸಹಾ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1768 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 10 ಆಸೇವ 2010, ಬೆ೦ಗಳೂರು, ದಿನಾಂಕ: 6ನೇ ಡಿಸೆಂಬರ್‌, 2010 


ಕಂದಾಯ ಇಲಾಖೆಯು ಅಧಿಸೂಚನೆ ಸಂಖ್ಯೆ: ಕಂಇ 131 ಎಎಸ್‌ಟಿ 2008, ದಿನಾಂಕ:17.01.2009ರಲ್ಲಿ ಪ್ರಕಟಿಸಿರುವ ತಹಶೀಲ್ದಾರ್‌ 
ಗ್ರೇಡ್‌-1 ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 15200-25650ರ ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 








ಕ್ರಸಂ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ 
ಹುದೆ 
ಎ 
| ಶ್ರೀ ವಸುದೀಶ ತಣ್ಣೀರಭಾವಿ, ಚುನಾವಣಾ ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಮಂಗಳೂರು ಮಹಾನಗರ ಪಾಲಿಕೆ, 


ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಮಂಗಳೂರು-ಖಾಲಿ ಹುದ್ದೆಗೆ ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 





2 ಶ್ರೀ.ಎ.ಎನ್‌. ಪ್ರಸಾದ್‌, ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, 
ಹೊಳೆನರಸೀಪುರ, ಹಾಸನ ಜಿಲ್ಲೆ. ಶಿವಮೊಗ್ಗ - ಖಾಲಿ ಹುದ್ದೆ 

















೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





ಈ ಬಡ್ತಿಯು ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಜೇಷ್ಠತಾ ಪಟ್ಟಿಯು ಅಂತಿಮಗೊಂಡನಂತರ ಪುನರ್‌ ವಿಮರ್ಶಿಸುವ ಷರತ್ತಿಗೆ 


ಒಳಪಟದೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1769 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 277 ಆಸೇವ 2010, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌, 2010 


ಈ ಕೆಳಕಂಡ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 











ಕ್ರಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
1 | ಶ್ರೀ ಕರಿಗೌಡ, ಕಿರಿಯ ಶ್ರೇಣಿ ಅಧಿಕಾರಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಚಿತ್ರದುರ್ಗ, 
ಉಪ ವಿಭಾಗಾಧಿಕಾರಿಗಳು, ಹಾಸನ ಉಪವಿಭಾಗ, ಹಾಸನ ಚಿತ್ರದುರ್ಗ-ಖಾಲಿ ಹುದ್ದೆ 
2 | ಶ್ರೀ ಎನ್‌.ಎಂ. ನಾಗರಾಜು, ಕಿರಿಯ ಶ್ರೇಣಿ ಅಧಿಕಾರಿ, ಉಪ-ವಿಭಾಗಾಧಿಕಾರಿಗಳು, ಹಾಸನ ಉಪವಿಭಾಗ, ಹಾಸನ- 
ಸಹಾಯಕ ಆಯುಕ್ತರು (ಆರ್‌ ಅಂಡ್‌ ಆರ್‌), ಬೆಂಗಳೂರು ಶ್ರೀ ಕರಿಗೌಡ ರವರ ಸ್ಥಾನದಲ್ಲಿ 
ಅಭಿವೃದ್ಧಿ ಪ್ರಾಧಿಕಾರ, ಬೆ೦ಗಳೂರು 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1770 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 417 ಆಸೇವ 2010, ಬೆ೦ಗಳೂರು, ದಿನಾಂಕ: 6ನೇ ಡಿಸೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಸಿಆಸುಇ 125 ಆಸೇವ 2010(ಭಾಗ), ದಿನಾಂಕ : 12-08-2010ರಲ್ಲಿ ಯೋಜನಾ ಅಧಿಕಾರಿ, ಕರ್ನಾಟಕ 
ಬಾಲವಿಕಾಸ ಅಕಾಡೆಮಿ, ಧಾರವಾಡ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಕೆ. ಪ್ರಭುದೇವ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರ 
ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಮಲಪ್ರಭಾ ಯೋಜನೆ-3, ಧಾರವಾಡ ಹುದ್ದೆಯನ್ನು ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದಕ್ಕೆ 
ಉನ್ನತೀಕರಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1771 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 220 ಎಸ್‌ಪಿಎಸ್‌ 2010, ಬೆ೦ಗಳೂರು, ದಿನಾಂಕ: 26ನೇ ನವೆಂಬರ್‌, 2010 


ಡಾ| ಎಂ.ಎ. ಸಲೀಂ, ಐಪಿಎಸ್‌ (ಕೆಎನ್‌-93), ಡಿಐಜಿಪಿ (ಕೇಂದ್ರ ಸ್ಥಾನ-1), ಬೆಂಗಳೂರು ಇವರು ಬ್ರಿಟನ್‌ನಲ್ಲಿ 4ನೇ ಹಂತದ ಮಿಡ್‌ 
ಕರೀರ್‌ ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ : 15-01-2011 ರಿ೦ದ 21-01-2011 ರವರೆಗೆ ಒಟ್ಟು 07 (ಏಳು) ದಿನಗಳ ಎಕ್ಸ್‌- 
ಇಂಡಿಯಾ ಗಳಿಕೆ ರಜೆಯನ್ನು (Ex-India Earned Leave) ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ. ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1772 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 250 ಆಸೇವ 2010 (ಭಾ), ಬೆಂಗಳೂರು, ದಿನಾಂಕ: 04ನೇ ಡಿಸೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಸಿಆಸುಇ 250 ಆಸೇವ 2010, ದಿನಾಂಕ : 21-10-2010ರಲ್ಲಿ ಯೋಜನಾ ನಿರ್ದೇಶಕರು, ಡಿ.ಯು.ಡಿ.ಸಿ., 
ರಾಯಚೂರು ಜಿಲ್ಲೆ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಇತೇಶ್‌ ಮುಲ್‌ ಹಕ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರ ವರ್ಗಾವಣೆ 
ಆದೇಶವನ್ನು ಮಾರ್ಪಡಿಸಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೧೯ 





ಆಡಳಿತಾಧಿಕಾರಿ, ನೆಪ್ರೋಯುರಾಲಜಿ ಸಂಸ್ಥೆ, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ (ವೈದ್ಯಕೀಯ ಶಿಕ್ಷಣ)ಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1773 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 60 ಆಸೇವ 2010, ಬೆಂಗಳೂರು, ದಿನಾಂಕ: 06ನೇ ಡಿಸೆಂಬರ್‌, 2010 


ಅಧಿಸೂಚನೆ ಸಂಖ್ಯೆ : ಸಿಆಸುಇ 03 ಆಸೇಜೆ 2000, ದಿನಾಂಕ : 04-03-2006ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಕಿರಿಯ 
ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀಮತಿ ಎಂ. ವಿಜಯಕುಮಾರಿ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ 
ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಹೆಚ್‌.ಎಲ್‌. ರವಿಪ್ರಕಾಶ್‌ ಇವರಿಗೆ ರೂ. 20025-28275ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಹಿರಿಯ 
ಶ್ರೇಣಿ) ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ : 25-07-2007ರಿಂದಲೇ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ.) 
ನಿಯಮಗಳು 1978 ರ ನಿಯಮ 2(1) (ಎ) ರನ್ವಯ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ, ಜಂಟಿ ಆಯುಕ್ತರು, ಮಂಗಳೂರು ಮಹಾನಗರ ಪಾಲಿಕೆ, 
ಮಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1774 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


NOTIFICATION 
NO. GOB(I) 19(411)/2010, Bangalore, Dated : 25th November, 2010 


The Presiding Officer of the Court of Senior Civil Judge and CJM., Koppal, is concurrently appointed as the Presiding 
Officer of the Court of Senior Civil Judge and JMFC., Gangavathi, during the Maternity Leave period of Smt. B. Pusphpanjali, 
Senior Civil Judge and JMFC, Gangavathi, from 03-11-2010 to 17-03-2011 (bdi) or till the officer resumes for her duties. 
By Order of the High Court, 


P.R. 1775 REGISTRAR (JUDICIAL) 


NOTIFICATION 
NO. GOB(I) 2/2010, Bangalore, Dated : 13th November, 2010 


The Presiding Officer of the court of | Addl. Senior Civil Judge, Bangalore Rural District, Bangalore, is concurrently 
appointed as the Presiding Officer of the court of Prl. Senior Civil Judge, Bangalore Rural District, Bangalore (vacant court), with 
immediate effect and until further orders. 


By Order of the High Court, 
R.B. BUDIHAL, 
P.R. 1776 Registrar General 


NOTIFICATION 
NO. GOB(I) 112/2010, Bangalore, Dated : 15th December, 2010 


PART-I 


In exercise of the powers conferred by Clause (a) of Sub-Section (3) of Section 21 of the Karnataka Small Causes 
Courts Act, 1964, the High Court of Karnataka hereby designates the Civil Judges mentioned in Column No. 2 of the table below 
as the vacation Judges for the duration of adjournment of Small Causes Courts mentioned in Column No. 3 for the periods of 
Winter Vacation of 2010 noted in Column No. 4. 




















TABLE 
Sl. Small Causes Period 
No. Designation Court 
From To 
1 2 3 4 

1 | Judge, Court of Small Causes, Bangalore Bangalore 20-12-2010 31-12-2010 
2 | Judge, Court of Small Causes, Mysore Mysore 20-12-2010 25-12-2010 
3 | Addl. Judge, Court of Small Causes, Mysore Mysore 26-12-2010 31-12-2010 























೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





PART-II 
In exercise of powers conferred under Clause (b) of Sub-Section (3) of Section 21 of the Karnataka Small Causes 


Courts Act, 1964 the Vacation Judges of Court of Small Causes are hereby directed to dispose of urgent civil matters in which 
injunction, stay of Proceedings and attachment orders etc., are sought for, during the Winter Vacation of 2010. 


PART-II 
In exercise of powers conferred by Sub-Section (5) of Section 21 of the Karnataka Small Causes Courts Act, 1964 the 


Vacation Judges are directed to have the Administrative control over the Staff of Court of Small Causes concerned, during the 
Winter Vacation of 2010, in the absence of the unit head. 


By Order of the High Court, 
R.B. BUDIHAL, 


P.R. 1777 Registrar General 


NOTIFICATION 
NO. GOB(I) 112/2010, Bangalore, Dated : 15th December, 2010 
PART- 


In exercise of the powers conferred by Clauses (a) and (b) of Sub-Section (3) of Section 28 of the Karnataka Civil Court 
Act, 1964 (Karnataka Act No. 21/1964), the High Court of Karnataka hereby designates the District Judges/Civil Judges 
mentioned in Column No. 2 of the table below, as the Vacation Judges, for the duration of adjournment of District Courts 
mentioned in Column No. 3 for the period of Winter Vacation of 2010, noted in Column No. 4. 








































































































TABLE 
Sl. Period 
No. Designation District Court 
From To 
1 2 3 4 

1 | || Addl. District and Sessions Judge, Bangalore Rural 20-12-2010 23-12-2010 

Bangalore Rural District, Bangalore District 
2 | Presiding Officer, Fast Track Court-lll, Bangalore Rural 24-12-2010 27-12-2010 

Bangalore Rural District, Bangalore District 
3 | Presiding Officer, Fast Track Court-V, Bangalore Rural 28-12-2010 31-12-2010 

Bangalore Rural District, Bangalore District 
4 | Pl. Senior Civil Judge and CJM, Bagalkot Bagalkot 20-12-2010 31-12-2010 
5 | IV Addl. District and Sessions Judge, Belgaum Belgaum 20-12-2010 23-12-2010 
6 | Prl. Senior Civil Judge and CJM, Belgaum Belgaum 24-12-2010 27-12-2010 
7 | Ill Addl. District and Sessions Judge, Belgaum Belgaum 28-12-2010 31-12-2010 
8 | Il Addl. District and Sessions Judge, Bellary Bellary 20-12-2010 23-12-2010 
9 | Presiding Officer, Fast Track Court-l, Bellary Bellary 24-12-2010 27-12-2010 
10 | Presiding Officer, Fast Track Court-ll, Bellary Bellary 28-12-2010 31-12-2010 
11 | The Addl. District and Sessions Judge, Bidar Bidar 20-12-2010 31-12-2010 
12 | Pr. District and Sessions Judge, Bijapur Bijapur 20-12-2010 31-12-2010 
13 | Senior Civil Judge and CJM, Chickmagalur Chickmagalur 20-12-2010 26-12-2010 
14 | Addl. Senior Civil Judge and JMFC, Chickmagalur Chickmagalur 27-12-2010 31-12-2010 
15 | Prl. Senior Civil Judge and CJM, Chitradurga Chitradurga 20-12-2010 22-12-2010 
16 | ಗಗ. District and Sessions Judge, Chitradurga Chitradurga 23-12-2010 26-12-2010 
17 | Addl. District and Sessions Judge, Chitradurga Chitradurga 27-12-2010 31-12-2010 
18 | Presiding Officer, Fast Track Court, Kollegal Chamarajanagar | 20-12-2010 24-12-2010 
19 | Senior Civil Judge and JMFC, Kollegal Chamarajanagar | 25-12-2010 31-12-2010 
20 | Senior Civil Judge and CJM, Chickballapura Chickballapura 20-12-2010 31-12-2010 
21 | IAddl. Senior Civil Judge and Addl. CJM, Davanagere Davanagere 20-12-2010 28-12-2010 
22 | || Addl. District and Sessions Judge, Davanagere Davanagere 29-12-2010 31-12-2010 
23 | Presiding Officer, Fast Track Court-lll, Dharwad Dharwad 20-12-2010 26-12-2010 
24 | Pl. Senior Civil Judge and CJM, Dharwad Dharwad 27-12-2010 31-12-2010 
25 | Presiding Officer, Fast Track Court, Gadag Gadag 20-12-2010 31-12-2010 
26 | Ill Addl. District and Sessions Judge, Gulbarga Gulbarga 20-12-2010 26-12-2010 
27 | IV Addl. District and Sessions Judge, Gulbarga Gulbarga 27-12-2010 31-12-2010 
28 | Addl. District and Sessions Judge, Hassan Hassan 20-12-2010 26-12-2010 
29 | Presiding Officer, Fast Track Court, Hassan Hassan 27-12-2010 31-12-2010 
30 | Addl. Senior Civil Judge and JMFC, Haveri Haveri 20-12-2010 26-12-2010 
31 | Senior Civil Judge and CJM, Haveri Haveri 27-12-2010 31-12-2010 























೨೧ 
















































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ 
32 | Senior Civil Judge and CJM, Kodagu-Madikeri Kodagu-Madikeri | 20-12-2010 24-12-2010 
33 | Presiding Officer, Fast Track Court, Kodagu-Madikeri Kodagu-Madikeri | 25-12-2010 31-12-2010 
34 | Presiding Officer, Fast Track Court-l, Koppal Koppal 20-12-2010 26-12-2010 
35 | Presiding Officer, Fast Track Court-ll, Koppal Koppal 27-12-2010 31-12-2010 
36 | IAddl. District and Sessions Judge, Kolar Kolar 20-12-2010 23-12-2010 
37 | Il Addl. District and Sessions Judge, Kolar Kolar 24-12-2010 31-12-2010 
38 | Addl. District and Sessions Judge, Mandya Mandya 20-12-2010 24-12-2010 
39 | Prl. Civil Judge (Sr. Dn.) and CJM, Mandya Mandya 25-12-2010 28-12-2010 
40 | Pri. District and Sessions Judge, Mandya Mandya 29-12-2010 31-12-2010 
41 | || Addl. District and Sessions Judge, Mysore Mysore 20-12-2010 25-12-2010 
42 | Ill Addl. District and Sessions Judge, Mysore Mysore 26-12-2010 31-12-2010 
43 | Addl. District and Sessions Judge, D.K. Mangalore D.K. Mangalore 20-12-2010 24-12-2010 
44 | || Addl. District and Sessions Judge, D.K. Mangalore D.K. Mangalore 25-12-2010 31-12-2010 
45 | Addl. District and Sessions Judge, Raichur Raichur 20-12-2010 26-12-2010 
46 | Presiding Officer, Fast Track Court-l, Raichur Raichur 27-12-2010 31-12-2010 
47 | Presiding Officer, Fast Track Court, Ramanagara Ramanagara 20-12-2010 26-12-2010 
48 | Prl. Senior Civil Judge and CJM, Ramanagara Ramanagara 27-12-2010 31-12-2010 
49 | Presiding Officer, Fast Track Court-lll, Shimoga Shimoga 20-12-2010 23-12-2010 
50 | Presiding Officer, Fast Track Court-l, Shimoga Shimoga 24-12-2010 31-12-2010 
51 | | Addl. District and Sessions Judge, Tumkur Tumkur 20-12-2010 23-12-2010 
52 | Presiding Officer, Fast Track Court-l, Tumkur Tumkur 24-12-2010 26-12-2010 
53 | Ill Addl. District and Sessions Judge, Tumkur Tumkur 27-12-2010 31-12-2010 
54 | Prl. Senior Civil Judge and CJM, Udupi Udupi 20-12-2010 31-12-2010 
55 | Presiding Officer, Fast Track Court-ll, Karwar U.K., Karwar 20-12-2010 31-12-2010 
56 | Senior Civil Judge and CJM, Yadgir Yadgir 20-12-2010 31-12-2010 























PART-II 


In exercise of powers conferred under Sub-Section (3) of Section 28 of the Karnataka Civil Courts Act, 1964, the 


Vacation Judges are directed to dispose of urgent civil matters in which injunction, stay of proceedings and attachment orders 
etc., are sought for during the Winter Vacation of 2010. 


PART-II 


In exercise of powers conferred under Sub-Section (5) of Section 28 of the Karnataka Civil Courts Act, 1964, the 


Vacation Judges are directed to exercise the same administrative control over the staff of the Civil Courts that are being exercised 
by the Prl. District and Sessions Judges, during the period of Winter Vacation of 2010, in the absence of Prl. District and Sessions 
Judge, in the headquarters. 


PART-IV 


Wherever the Civil Judges (Sr. Dn.) mentioned in column No. 2 are designated as Vacation Civil Judges, the District 


Judges are directed to issue a Notification as required under Sub-Section (3) of Section 10 of the Criminal Procedure Code 
making provisions for the disposal of any urgent application. 


P.R. 1778 


NOTIFICATION 


By Order of the High Court, 


R.B. BUDIHAL, 
Registrar General 


NO. GOB(I) 112/2010, Bangalore, Dated : 15th December, 2010 


PART-I 


In exercise of the powers vested under sub-section (2) of Section 12 of the Code of Criminal Procedure, 1973 (Cental 


Act No. 2/1974), the High Court of Karnataka hereby appoints the Civil Judges (Sr. Dn.) mentioned in Column No. 2 as Addl. 
Chief Judicial Magistrates for the District Courts mentioned in Column No. 3 for the periods mentioned in Column No. 4 during 
Winter Vacation 2010. 
































TABLE 
Sl. Period 
No. Designation District Court 
From To 
1 2 3 4 

1 | Addl. Senior Civil Judge and JMFC., Chickmagalur Chickmagalur 27-12-2010 31-12-2010 
2 | Senior Civil Judge and JMFC., Kollegal Chamarajanagar 25-12-2010 31-12-2010 
3 | Addl. Senior Civil Judge & JMFC., Haveri Haveri 20-12-2010 26-12-2010 











೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





PART-II 


In exercise of powers conferred under Section 9(5) of the Code of Criminal Procedure, 1973, the Civil Judges (Sr. Dn.) 
mentioned in Column No. 2 of the above table are hereby directed to dispose of any urgent application which is , or may be, made 
or pending before the District Judge of the District Courts mentioned in Column No. 3 of the above table, during the Winter 
Vacation of 2010. 


By Order of the High Court, 
R.B. BUDIHAL, 
P.R. 1779 Registrar General 


NOTIFICATION 
NO. GOB(I) 112/2010, Bangalore, Dated : 15th December, 2010 


In exercise of the powers conferred by Clause (a) Sub-Rule (3) of Rule 6 of the Family Courts (Procedure) Rules 1987, 
the High Court of Karnataka hereby designates the Officers mentioned in column (2) as Vacation Judges of the Family Courts 
mentioned in column No. (3) for hearing of all matters which require to be immediately or promptly dealt with during the Winter 
Vacation of 2010 for the periods noted against them in Column No. 4. 










































































TABLE 
Sl. Period 
No. Designation Family Court 
From To 
1 2 3 4 
1 | IAddl. Prl. Judge, Family Court, Bangalore Bangalore 20-12-2010 22-12-2010 
2 | Ill Addl. Prl. Judge, Family Court, Bangalore Bangalore 23-12-2010 27-12-2010 
3 | Il Addl. Prl. Judge, Family Court, Bangalore Bangalore 28-12-2010 31-12-2010 
4 | IV Addl. District & Sessions Judge, Belgaum Belgaum 20-12-2010 23-12-2010 
5 | Prl. Senior Civil Judge & CJM, Belgaum Belgaum 24-12-2010 27-12-2010 
6 | || Addl. District and Sessions Judge, Belgaum Belgaum 28-12-2010 31-12-2010 
7 | Pl. District and Sessions Judge, Bijapur Bijapur 20-12-2010 31-12-2010 
8 | | Addl. Senior Civil and Addl. CJM, Davanagere Davanagere 20-12-2010 28-12-2010 
9 | || Addl. District and Sessions Judge, Davanagere Davanagere 29-12-2010 31-12-2010 
10 | || Addl. District and Sessions Judge, Gulbarga Gulbarga 20-12-2010 26-12-2010 
11 | IV Addl. District and Sessions Judge, Gulbarga Gulbarga 27-12-2010 31-12-2010 
12 | Judge, Family Court, Mysore Mysore 20-12-2010 31-12-2010 
13 | Addl. District and Sessions Judge, Raichur Raichur 20-12-2010 26-12-2010 
14 | Presiding Officer, Fast Track Court-l, Raichur Raichur 27-12-2010 31-12-2010 
By Order of the High Court, 
R.B. BUDIHAL, 
P.R. 1780 Registrar General 
NOTIFICATION 
NO. GOB(I) 112/2010, Bangalore, Dated : 15th December, 2010 
PART- 


In exercise of the powers conferred by Sub-Section (3) of Section 11 of the Bangalore City Civil Courts Act, 1979 the 
High Court of Karnataka hereby designates the following Judges of the Bangalore City Civil Court, mentioned in Column No. 2 of 
the table below, as the Vacation City Civil Judges, for hearing of all the matters which required to be immediately and promptly 
dealt with during Winter Vacation of 2010 for the period mentioned in Column No. 4 of the table below. 









































TABLE 
Sl. Period 
No. Designation City Civil Court 
From To 
1 2 3 4 
1 | 262/1 Addl. City Civil & Sessions Judge, Bangalore Bangalore 20-12-2010 23-12-2010 
2 |IX Addl. City Civil & Sessions Judge, Bangalore Bangalore 24-12-2010 28-12-2010 
3 |XX Addl. City Civil & Sessions Judge, Bangalore Bangalore 29-12-2010 31 -12-2010 
PART-II 


In exercise of powers conferred under Sub-Section (3)(a) of Section 11 of the Bangalore City Civil Courts Act, 1979, 
the Vacation City Civil Judge is directed to dispose of urgent civil matters in which injunction, stay of proceedings and attachment 
orders etc., are sought for during the Winter Vacation of 2010. 

PART-II 


In exercise of the powers conferred under Sub-Section (3)(c) of Section 11 of the Bangalore City Civil Courts Act, 1979 
the Vacation City Civil Judge is directed to exercise the same administrative control over staff of the City Civil Court, Bangalore, 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೨೩ 





that are being exercised by the Principal City Civil and Sessions Judge, Bangalore, during the period of Winter Vacation of 2010, 
in the absence of Prl. City Civil and Sessions Judge, Bangalore in the headquarters. 


By Order of the High Court, 
R.B. BUDIHAL, 
P.R. 1781 Registrar General 
NOTIFICATION 
No: GOB(1)1/2010, Bangalore, Dated : 14th December, 2010 
The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with immediate effect and until further orders :- 





Name of the Courts to which concurrent 


Designation of the Presiding Officer A ತ 
appointment is made 




















1 2 
1. IV Addl. District and Sessions Judge, Gulbarga. Il. Addl. District and Sessions Judge, Gulbarga. 
2. Ill Addl. District and Sessions Judge, Gulbarga Fast Track Court-l, Gulbarga. 





By order of the High Court, 
R.B.BUDIHAL, 
P.R.1782 Registrar General. 


NOTIFICATION 
No: GOB(I) 3/2010, Bangalore, Dated : 14th December, 2010 
The Presiding Officer of Metropolitan Magistrate, Traffic Court-V, Bangalore City, is concurrently appointed as the 
Presiding Officer of Metropolitan Magistrate, Traffic Court-IV, Bangalore City, with immediate effect and until further orders. 
By Order of the High Court, 
R. B. BUDIHAL, 
P.R. 1783 Registrar General. 
NOTIFICATION 
No: GOB(I) 3/2010, Bangalore, Dated : 04th December, 2010 
In partial modification of this office notification of even number dated 08-11-2010, the Presiding Offficer of the JMFC Ill 
Court, Mysore, who is in concurrent charge of the court of Civil Judge and JMFC, Heggadadevanakote, is directed to itinerate the 
said court for two days in a week i.e., on every working Monday and Tuesday till the regular officer assumes the charge of his 
post. 
By Order of the High Court, 


R.B. BUDIHAL, 
P.R. 1784 Registrar General. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 80 ಡಿಪಿಐ 2010, ಬೆಂಗಳೂರು, ದಿನಾಂಕ: 04ನೇ ಡಿಸೆಂಬರ್‌, 2010 
ಭಾಗ-1 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ರೂ. 20025- 
28275ಗಳ ವೇತನ ಶ್ರೇಣಿಯ ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನೇಮಿಸಿದೆ. 











ಕಮ ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ 
ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಣೆ ಹ ಡೆ 
ಸಂಖ್ಯೆ ನ Kk @ ಹುದ್ದೆ ಮತ್ತು ಸ್ಥಳ 
1 ಶ್ರೀ ಎಸ್‌. ಹೆಚ್‌. ಬಟ್ಟೂರ, ರೀಡರ್‌, ಸಹ ನಿದೇಶಕರು, ಅಪರ ಆಯುಕ್ತರ ಕಛೇರಿ, ಸಾರ್ವಜನಿಕ 
ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. | ಶಿಕ್ಷಣ ಇಲಾಖೆ, ಗುಲ್ಬರ್ಗಾ, ಇಲ್ಲಿ ಖಾಲಿ ಹುದ್ದೆಗೆ. 
2 ಶ್ರೀ ಬಸವಣ್ಯಪ್ಪ, ರೀಡರ್‌, ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಚಿತ್ರದುರ್ಗ. ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ (ಶ್ರೀ ಎನ್‌. ಬಿ. ಪಾಟೀಲ್‌, 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ) 

















ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 281/2010ರಲ್ಲ ದಿನಾಂಕ: 17-05-2010ರಲ್ಲ ನೀಡಿರುವ ತೀರ್ಪಿನ ಅನ್ವಯ 
ಮೇಲಿನ ಕ್ರಮಸಂಖ್ಯೆ 1ರ ಶ್ರೀ ಎಸ್‌. ಹೆಚ್‌. ಬಟ್ಟೂರ ಇವರಿಗೆ ಸಹ ನಿರ್ದೇಶಕ ವೃಂದದ ಹುದ್ದೆಗೆ ಭವಿಷ್ಯವರ್ತಿಯಾಗಿ ಈ ಬಡ್ತಿ ಆದೇಶವನ್ನು 
ಹೊರಡಿಸಲಾಗಿದ್ದು ಸದರಿಯವರ ಕಿರಿಯರಿಗೆ ಬಡ್ತಿ ನೀಡಿದ್ದ ದಿನಾಂಕದಿಂದ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡುವ ಕುರಿತಂತೆ 
ನಿಯಾಮಾನುಸಾರ ಕರ್ನಾಟಕ ಲೋಕಾಸೇವಾ ಆಯೋಗದ ಸಹಮತಿ ಪಡೆದು ಆದೇಶ ಹೊರಡಿಸಲಾಗುವುದು. 


೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





ಭಾಗ - 2 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಸಹನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಎನ್‌. ಬಿ. ಪಾಟೀಲ್‌, 
ಸಹನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ 
ವರ್ಗಾಯಿಸಿ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ರಾಜ್ಯ ಯೋಜನಾ 
ನಿರ್ದೇಶಕರ ಕಛೇರಿ, ಬೆಂಗಳೂರು, ಇಲ್ಲಿ ಹೊಸದಾಗಿ ಸೃಜಿಸಿರುವ ಸಹ ನಿರ್ದೇಶಕ ವೃಂದದ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎನ್‌. ಸೋಮಶೇಖರ್‌, 
ಪಿ.ಆರ್‌. 1785 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 271 ಆಸೇವ 2010, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌, 2010 
ಶ್ರೀ ಜಿ. ಎಸ್‌. ನಾಯಕ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾದಂಡಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ), ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಹುದ್ದೆಗೆ - ಶ್ರೀ ಹೆಚ್‌. ರಾಮಾಂಜನೇಯ ಕೆ.ಎ.ಎಸ್‌. (ಹಿ.ಶ್ರೇ.) 
ಅಧಿಕಾರಿ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ. 
ಪಿ.ಆರ್‌. 1786 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-2) 
ಯುವಜನ ಸೇವಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಯುಸೇಇ 43 ಯುರಾಸೇ 2010, ಬೆ೦ಗಳೂರು, ದಿನಾಂಕ: 10ನೇ ಡಿಸೆಂಬರ್‌, 2010 


ಶ್ರೀ ವೈ. ಆರ್‌. ಕಾಂತರಾಜೇಂದ್ರ, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಆವರನ್ನು ಅವರ 
ಕಾರ್ಯಭಾರದ ಜೊತೆ ಕಾರ್ಯದರ್ಶಿ, ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು, ಬೆಂಗಳೂರು ಈ ಹುದ್ದೆಯಲ್ಲಿಯೂ ಸಹ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿ 66ನೇ ನಿಯಮದನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಮವರ್ತಿ 
ಪ್ರಭಾರದಲ್ಲಿ (coಗcurrent 07೩/06) ಇಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಪಿ.ಆರ್‌. 1787 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯುವಜನ ಸೇವಾ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಯುಸೇಇ 43 ಯುಇಸೇ 2009, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2010 
ಕೆ.ಎ.ಟಿ ಅರ್ಜಿ ಸಂಖ್ಯೆ 3219/0ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ದಿನಾಂಕ : 30-08-2010 ರಂದು ನೀಡಿದ 
ಆದೇಶದಂತೆ ದಿನಾಂಕ: 30-04-2007ರಂದು ವಯೋ ನಿವೃತ್ತಿ ಹೊಂದಿದ ಶ್ರೀ ವಿಕ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ 
ಸೇವಾ ಮತ್ತು ಕ್ರೀಡಾ ಇಲಾಖೆ, ಅವರ ವಿರುದ್ದ ಜಾರಿಯಲ್ಲಿರುವ ಎರಡು ಇಲಾಖಾ ವಿಚಾರಣೆಗಳಲ್ಲಿನ ಅಂತಿಮ ತೀರ್ಮಾನವನ್ನು ಕಾದಿಟ್ಟು, ಅವರ 
ಹಕ್ಕಿನಲ್ಲಿರುವ 220 ದಿನಗಳ ಗಳಿಕೆ ರಜೆ ನಗದೀಕರಣವನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌.ಶಿವರಾಮ್‌, 
ಪಿ.ಆರ್‌. 1788 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯುವಜನ ಸೇವಾ ಇಲಾಖೆ 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 73 ಎಟಿಎಸ್‌ 2010, ಬೆ೦ಗಳೂರು, ದಿನಾಂಕ: 1ನೇ ಡಿಸೆಂಬರ್‌, 2010 


ದಿನಾಂಕ: 16-11-2010ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ವರ್ಗಾವಣೆ ಮಾರ್ಗಸೂಚಿಗಳನ್ವಯ ಪರಿಶೀಲಿಸಿ, 
ಈ ಕೆಳಕಂಡ ತಹಶೀಲ್ದಾರರುಗಳ ವರ್ಗಾವಣೆಗಳನ್ನು ಆಡಳಿತಾತ್ಮಕ ಹಿತದೃಷ್ಠಿಯಿಂದ ಮಾಡಲು ಅನುಮೋದಿಸಲಾಗಿದೆ. ಅದರಂತೆ ಈ ಕೆಳಕಂಡ 
ತಹಶೀಲ್ದಾರರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೨೫ 
































ಕ್ರಮ ತಹಶೀಲ್ದಾರ್‌ ಹೆಸರು ಮತು ತಾಲ್ಲೂಕು 
ತ್‌ ಈ ನ ಈ ವರ್ಗಾಯಿಸಿ ನೇಮಿಸಲಾದ ಸಳ 
ಸಂಖ್ಯೆ ಶ್ರೀಯುತರು ಈ 
1. ಬಿ.ಪುಟ್ಟೇಗೌಡ, ತಹಶೀಲ್ದಾರ್‌, ಕರ್ನಾಟಕ ಸಾರ್ವಜನಿಕ ಕಛೇರಿ ಸಹಾಯಕರು, 
ಜಮೀನುಗಳ ನಿಗಮ, ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ, ಬೆಂಗಳೂರು ನಗರ ಜಿಲ್ಲೆ 
2. ಮಹೇಶ್‌ ಬಾಬು, ಕಛೇರಿ ಸಹಾಯಕರು, ತಹಶೀಲ್ದಾರ್‌, ಕರ್ನಾಟಕ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ ಸಾರ್ವಜನಿಕ ಜಮೀನುಗಳ ನಿಗಮ, ಬೆಂಗಳೂರು 
3 ವಿರೇಶ್‌ ಬಿರಾದರ್‌, ಸ್ಥಳ ನಿರೀಕ್ಷಣೆ ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ದೇಸಾಯಿ, 
ಪಿ.ಆರ್‌. 1789 ಸರ್ಕಾರದ ಉಪ ಕಾರ್ಯದರ್ಶಿ, 


ಕಂದಾಯ ಇಲಾಖೆ 
(ಸೇವೆಗಳು ಮತ್ತು ವಿಪತ್ತು ನಿರ್ವಹಣೆ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಂಠ 81 ಭೂದಾಸೇ(1) 2010, ಬೆಂಗಳೂರು, ದಿನಾಂಕ : 1ನೇ ಡಿಸೆಂಬರ್‌, 2010 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಗೆ ತಿಳಿಸಿರುವಂತೆ ಜಂಟಿ 
ನಿರ್ದೇಶಕರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 





ಕ್ರಮ ಹೆಸರು, ಪದನಾಮ ಹಾಗೂ ಹಾಲಿ ಕರ್ತವ್ಯ 


ವರ್ಗಾಯಿಸಲಾದ ಸಳ 
ಸಂಖೆ ನಿರ್ವಹಿಸುತ್ತಿರುವ ಸ್ಥಳ ಇ 





1 ಶ್ರೀ ಶಿವಮಾದಯ್ಯ, ಭೂದಾಖಲೆಗಳ ಜಂಟಿ ನಿರ್ದೇಶಕರು | ಪ್ರಾಂಶುಪಾಲರು, ಎಸ್‌.ಎಸ್‌.ಟಿ.ಐ, 


ಮುಜರಾಯಿ, ಬೆ೦ಗಳೂರು ಮೈಸೂರು ಶ್ರೀ ಕೃಷ್ಣಮೂರ್ತಿಗೋಪಾಲ್‌, ಇವರ ಜಾಗಕ್ಕೆ 





2. | ಶ್ರೀ ಕೃಷ್ಣಮೂರ್ತಿಗೋಪಾಲ್‌, ಭೂದಾಖಲೆಗಳ ಜಂಟಿ ನಿರ್ದೇಶಕರು 
ಪ್ರಾಂಶುಪಾಲರು, ಎಸ್‌.ಎಸ್‌.ಟಿ.ಐ, ಮೈಸೂರು ಮುಜರಾಯಿ, ಬೆಂಗಳೂರು ಶ್ರೀ ಶಿವಮಾದಯ್ಯ ಇವರ ಜಾಗಕ್ಕೆ 

















ಈ ಮೇಲಿನ ಭೂದಾಖಲೆಗಳ ಜಂಟಿ ನಿರ್ದೇಶಕರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ಭೂದಾಖಲೆಗಳ ಜಂಟಿ ನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ.ಚೌಕೀಮಠ 
ಪಿ.ಆರ್‌. 1790 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಾಪನ) 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 649 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 09ನೇ ಡಿಸೆಂಬರ್‌, 2010 


ಶ್ರೀ ಆರ್‌. ಲೋಕನಾಥ್‌, ತಹಶೀಲ್ದಾರ್‌, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ, (ಹಿಂದಿನ ತಹಶೀಲ್ದಾರ್‌, ಪಾಂಡವಪುರ) ಇವರ 
ಸ್ಥಳ ನೇಮಕಾತಿ ಕಾಯಲಾಗಿದ್ದ ದಿನಾಂಕ : 06-07-2010 ರಿಂದ 20-7-2010ರ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15) (ಎಫ್‌)ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಪಿ.ಆರ್‌. 1791 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ 


ಭಾಗ-೨ 





ಅಧಿಸೂಚನೆ 
ಸಂಖ್ಯೆ: ಕಂಇ 78 ಎಟಿಎಸ್‌ 10, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 73 ಎಟಿಎಸ್‌ 2010 ; 


ದಿನಾಂಕ : 


ವರ್ಗಾವಣೆಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ಮಾರ್ಪಡಿಸಿ ಆದೇಶಿಸಿದೆ. 





ತಷೀಲ್ದಾರರ ಹಾಡ & 





ಕಮ 
pl ಹಾಲಿ ಕಾರ್ಯನಿರ್ವಹಿಸುತಿರುವ ಸಳ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂಖ್ಯೆ ತ 1 ಈ 
ಶ್ರೀ / ಶ್ರೀಮತಿ 
1 2 3 





1 ಜಿ.ಎನ್‌. ಬಸವರಾಜ್‌, ಕಾರವಾರ ತಾಲ್ಲೂಕು, 
ಉತ್ತರ ಕನ್ನಡ ಜಿಲ್ಲೆ 


ತಹಶೀಲ್ದಾರ, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲ- ಇಲ್ಲಿಗೆ 
ವರ್ಗಾವಣೆ ಆದೇಶದಲ್ಲಿರುವ ಇವರ ವರ್ಗಾವಣೆ ಆದೇಶವನ್ನು 
ರದ್ದುಪಡಿಸಿ ಇವರನ್ನು ಕಾರವಾರ ತಾಲ್ಲೂಕು ತಹಶೀಲ್ದಾರ್‌ 
ಹುದ್ದೆಯಲ್ಲಿ ಮುಂದುವರೆಸಿದೆ. 





2 ಯೋಗೇಶ್ವರ. ಎಸ್‌ 
ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 


ತಹಶೀಲ್ದಾರ, ಕಾರವಾರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ- ಇಲ್ಲಿಗೆ 
ವರ್ಗಾವಣೆ ಆದೇಶದಲ್ಲಿರುವ ಇವರ ವರ್ಗಾವಣೆ ಆದೇಶವನ್ನು 
ರದ್ದುಪಡಿಸಿ ಇವರನ್ನು ಸಾಗರ ತಾಲ್ಲೂಕು ತಹಶೀಲ್ದಾರ್‌ ಹುದ್ದೆಯಲ್ಲಿ 
ಮುಂದುವರೆಸಿದೆ. 








ಕಛೇರಿ, ದಾವಣಗೆರೆ ಜಿಲ್ಲೆ 








3 ಸಾಜಿದ್‌ ಮುಲ್ಲಾ ತಹಶೀಲ್ದಾರ್‌, ಶಿಗ್ಗಾಂವ್‌ ತಾಲ್ಲೂಕು, ಹಾವೇರಿ ಜಿಲ್ಲೆ-ಇಲ್ಲಿಗೆ 
ಸ್ಥಳನಿರೀಕ್ಷಣೆ ವರ್ಗಾವಣೆ ಆದೇಶದಲ್ಲಿರುವ ಇವರ ವರ್ಗಾವಣೆ ಆದೇಶವನ್ನು 
ಮಾರ್ಪಡಿಸಿ ಇವರನ್ನು ತಹಶೀಲ್ದಾರ್‌, ಹೊಸನಗರ ತಾಲ್ಲೂಕು. 

ಶಿವಮೊಗ್ಗ ಜಿಲ್ಲೆ ಇಲ್ಲಿಗೆ ನೇಮಿಸಿದೆ. 
4 ನಜ್ಮಾ ಪುರಸಭಾ ತಹಶೀಲ್ದಾರ್‌, ಡಿ.ಸಿ. ತಹಶೀಲ್ದಾರ್‌, ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ- ಇಲ್ಲಿಗೆ 





ವರ್ಗಾವಣೆ ಆದೇಶದಲ್ಲಿರುವ ಇವರ ವರ್ಗಾವಣೆ ಆದೇಶವನ್ನು 
ರದ್ದುಪಡಿಸಿ, ಇವರನ್ನು ಪುರಸಭಾ ತಹಶೀಲ್ದಾರ್‌, ಡಿ.ಸಿ. ಕಛೇರಿ, 
ದಾವಣಗೆರೆ ಜಿಲ್ಲೆ ಇಲ್ಲಿನ ಹುದ್ದೆಯಲ್ಲಿ ಮುಂದುವರೆಸಿದೆ. 








ಪಿ.ಆರ್‌. 1792 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು &ವಿ.ನಿ) 


ಅಧಿಸೂಚನೆ 
ಸಂಖ್ಯೆ: ಕಂಇ 77 ಎಟಿಎಸ್‌ 10, ಬೆಂಗಳೂರು, ದಿನಾಂಕ: 01ನೇ ಡಿಸೆಂಬರ್‌, 2010 
ದಿನಾಂಕ : 16-11-2010ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ವರ್ಗಾವಣೆ ಮಾರ್ಗಸೂಚಿಗಳನ್ವಯ ಪರಿಶೀಲಿಸಿ, 
ಈ ಕೆಳಕಂಡ ತಹಶೀಲ್ದಾರರುಗಳ ವರ್ಗಾವಣೆಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮಾಡಲು ಅನುಮೋದಿಸಲಾಗಿದೆ. ಅದರಂತೆ ಈ ಕೆಳಕಂಡ 
ತಹಶೀಲ್ದಾರರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


20-11-2010ರಲ್ಲಿ ವರ್ಗಾಯಿಸಿರುವ ತಹಶೀಲ್ದಾರುಗಳ 





ತಹಶೀಲಾರರ ಹೆಸರು, & ತಾಲೂಕು 
ಕ್ರ ಸಂ ೧ಎ (x 
ಶ್ರೀಯುತರು 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 





1 2 


3 





1 ಬಿ.ಡಿ. ಗುಗ್ಗರಟ್ಟಿ, ಖಾನಾಪುರ ತಾಲ್ಲೂಕು, ಬೆಳಗಾಂ 
ಜಿಲೆ 


ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ, ಬೆಳಗಾಂ ಜಿಲ್ಲೆ 











2 ನಾಗಹನುಮಯ್ಯ, ರೋಣ ತಾಲ್ಲೂಕು, ಗದಗ ಜಿಲ್ಲೆ 








ತಹಶೀಲ್ದಾರ್‌, ಖಾನಾಪುರ ತಾಲ್ಲೂಕು, ಬೆಳಗಾಂ ಜಿಲ್ಲೆ 





ಪಿ.ಆರ್‌. 1793 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು & ವಿಪತ್ತು ನಿರ್ವಹಣೆ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಶಶಿ 





ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 594 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌, 2010 
ಕಂದಾಯ ಇಲಾಖೆಯ ತಹಶೀಲ್ಬಾರ್‌-ಗ್ರೇಡ್‌-1, ತಹಶೀಲ್ದಾರ್‌-ಗ್ರೇಡ್‌-2, ವೃಂದಕ್ಕೆ ಸೇರಿದ ಹಾಗೂ ಕರ್ನಾಟಕ ನಾಗರೀಕ ಸೇವಾ 
ನಿಯಮ 32ರಲ್ಲಿ ತಹಶೀಲ್ದಾರ್‌ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ 60 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ 
ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕದಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 







































































ನಿವೃತ್ತಿ 
ಕಮ ಹೆಸರು ಮತು ಕರ್ತವ್ಯ ನಿರ್ವಹಿಸುತಿರುವ ಸ್ಥಳ > 
ಇತ್ತ್‌ ಣ್‌ ed ಕ್‌ ತ ಜನ್ಮ ದಿನಾಂಕ ಹೊಂದಲಿರುವ 
ಬ ಸ್ರ ದಿನಾಂಕ 
1 ಎಸ್‌.ಆರ್‌. ಪಾಟೀಲ್‌, ತಹಶೀಲ್ದಾರ್‌, ಬಸವಕಲ್ಯಾಣ, ಬೀದರ್‌ ಜಿಲ್ಲೆ 01-01-1951 31-01-2011 
2 ಆರ್‌.ಎಂ. ನಾಟೀಕರ್‌, ತಹಶೀಲ್ದಾರ್‌, ಯಾದಗಿರಿ. 03-01-1951 31-01-2011 
3 ಚಂದ್ರಶೇಖರ್‌ ಎಂ, ತಹಶೀಲ್ದಾರ್‌, ಶಿವಮೊಗ್ಗ. 15-01-1951 31-01-2011 
4 ಟಿ.ಜಿ. ಚಂದ್ರಶೇಖರ್‌, ಚುನಾವಣಾ ತಹಶೀಲ್ದಾರ್‌, ಬಳ್ಳಾರಿ 28-01-1951 31-01-2011 
5 ಕೆ. ಸದಾನಂದಪ್ಪ ತಹಶೀಲ್ದಾರ್‌, ಬಿ.ಎಂ.ಆರ್‌.ಸಿ.ಎಲ್‌, ಬೆ೦ಗಳೂರು. 07-02-1951 28-02-2011 
6 ಚಿದಂಬರ ವಿ.ಎನ್‌. ತಹಶೀಲ್ದಾರ್‌, (ಆಡಿಟ್‌ ಶಾಖೆ) ಕಂದಾಯ ಇಲಾಖೆ, ಕ.ಸ. 27-02-1951 28-02-2011 
ಸಚಿವಾಲಯ, ಬೆ೦ಗಳೂರು. 
7 ಮಾರೆಪ್ಪ, ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ. 05-03-1951 31-03-2011 
8 ಎಸ್‌.ಬಿ. ಅನಿಲ್‌ಕುಮಾರ್‌, ತಹಶೀಲ್ದಾರ್‌, (ಭೂಮಿ ಶಾಖೆ), ಕಂದಾಯ ಇಲಾಖೆ 07-04-1951 30-04-2011 
9 ಬಿ.ಹೆಚ್‌. ಶಿವಪ್ಪ, (ಅಮಾನತ್ತಿನಲ್ಲಿರುವ ತಹಶೀಲ್ದಾರರು). 08-04-1951 30-04-2011 
10 ಹಿರಿಯಣ್ಣ ಬಿ.ಎಸ್‌., ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ 10-4-1951 30-04-2011 
11 ಸಂಪತ್‌ಕುಮಾರ್‌ ಬಿ. ತಹಶೀಲ್ದಾರ್‌, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, 29-04-1951 30-04-2011 
ದೊಡ್ಡಬಳ್ಳಾಪುರ ತಾಲ್ಲೂಕು. 
12 ಟಿ.ಜಿ. ಧನಲಕ್ಷ್ಮಿ ವಿಶೇಷ ತಹಶೀಲ್ದಾರ್‌, ಮಸ್ಕಿ, ರಾಯಚೂರು ಜಿಲ್ಲೆ. 30-04-1951 30-04-2011 
13 ಡಿ. ಶ್ಯಾಂಸಂಪತ್‌ಕುಮಾರ್‌, ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 29-04-1951 30-04-2011 
ಮಂಡ್ಯ. 
14 ಅಕ್ಬರ್‌ ಎಂ.ಎನ್‌., ತಹಶೀಲ್ದಾರ್‌, ದೇವದುರ್ಗ ತಾ, ರಾಯಚೂರು ಜಿಲ್ಲೆ. 03-05-1951 31-05-2011 
15 ಸುಲ್ತಾನ್‌ ಮಹಮ್ಮದ್‌, ತಹಶೀಲ್ದಾರ್‌, ಸುರಪುರ (ನಿಯಮ-32). 05-05-1951 31-05-2011 
ಪಾಲಾಕಗೌಡ ಪಾಟೀಲ್‌, ಮನಿಪಲ್‌ ತಹಶೀಲ್ದಾರ್‌ (ನಿಯಮ-32), ಜಿಲ್ಲಾಧಿಕಾರಿಗಳ 
16 ಇ % 15-05-1951 31-05-2011 
ಕಛೇರಿ, ಬಳ್ಳಾರಿ. 
17 ಹಾಜೀಭಾಯಿ, ಚುನಾವಣಾ ತಹಶೀಲ್ದಾರ್‌, ರಾಯಚೂರು. 01-06-1951 31-05-2011 
18 ನಾಗಠಾಣ ಎಸ್‌.ಎಸ್‌, ತಹಶೀಲ್ದಾರ್‌, ಗದಗ್‌ ಜಿಲ್ಲೆ, ಶಿರಹಟ್ಟಿ ತಾಲ್ಲೂಕು. 01-06-1951 31-05-2011 
19 ವಾರಿ ಎಸ್‌.ಎನ್‌ ತಹಶೀಲ್ದಾರ್‌, ಹುಮನಾಬಾದ್‌ ತಾಲ್ಲೂಕು, ಶಿರಹಟ್ಟಿ ತಾಲ್ಲೂಕು. 01-06-1951 31-05-2011 
ಪ್ಯಾಟೆ ಸಂಗಣ್ಣ, ತಹಶೀಲ್ದಾರ್‌, ಕರ್ನಾಟಕ ಸ್ಟೇಟ್‌ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ 
20 ಠಿ ಸ ಸ ಅ ಈ Ks 05-06-1951 30-6-2011 
ಯೋಜನೆ, ಬೆ೦ಗಳೂರು. 
21 ರಮೇಶ್‌ ಎಂ.ಎಸ್‌., ಚುನಾವಣಾ ತಹಶೀಲ್ದಾರ್‌, ಚಾಮರಾಜನಗರ. 16-06-1951 30-6-2011 
22 ವೈ.ಬಿ. ಕೃಷ್ಣ, ಚುನಾವಣಾ ತಹಶೀಲ್ದಾರ್‌, ರಾಮನಗರ. 18-06-1951 30-6-2011 

































































೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 
23 ಸತೀಶ್‌ ಎನ್‌, ತಹಶೀಲ್ದಾರ್‌, ಸಹಾಯಕ ನಿರ್ದೇಶಕರು, ರಾಷ್ಟ್ರೀಯ ಗ್ರಾಮೀಣ 09-07-1951] 31-7-2011 
ಉದ್ಯೋಗ ಖಾತ್ರಿ ಯೋಜನೆ. 
24 ಎಂ. ಸುಭದ್ರ, ಶಿಷ್ಠಾಚಾರ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ 06-08-1951 31-8-2011 
ಜಿಲ್ಲೆ. 
25 ನಾಗರಾಜ್‌ ಬಿ, ಚುನಾವಣಾ ತಹಶೀಲ್ದಾರ್‌, ಕೊಪ್ಪಳ 09-09-1951 30-9-2011 
26 ಜಿ. ಹನುಮಂತರಾಯಪ್ಪ, ತಹಶೀಲ್ದಾರ್‌, ಬಿ.ಎಂ.ಆರ್‌.ಸಿ.ಎಲ್‌, ಬೆಂಗಳೂರು 10-09-1951 30-09-2011 
27 ಆಂಜನೇಯ ಶೆಟ್ಟ ಬಿ. ತಹಶೀಲ್ದಾರ್‌, ಕೊರಟಗೆರೆ ತಾ. ತುಮಕೂರು ಜಿಲ್ಲೆ 15-09-1951 30-9-2011 
28 ಸರಸ್ವತಿ ಎಂ, ಮುನ್ನಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ. 07-10-1951 31-10-2011 
29 ವಸುಧೀಶ ತಣ್ಣೀರ್‌ ಬಾವಿ, ಚುನಾವಣಾ ತಹಶೀಲ್ದಾರ್‌, ದಕ್ಷಿಣ ಕನ್ನಡ. 09-10-1951 31-10-2011 
30 ಸುಧೀಂದ್ರ ಪಿ.ಎ, ತಹಶೀಲ್ದಾರ್‌, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ. 13-10-1951 31-10-2011 
31 ವೈ.ಅಲ್ಕೂರ್‌ ಭೋವಿ, ತಹಶೀಲ್ದಾರ್‌, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕು. 24-10-1951 31-10-2011 
32 ವಿ.ಎಂ. ಮೋಟಗಿ, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ 28-10-1951 31-10-2011 
33 ಶ್ರೀಧರ್‌ ಕೆ.ಆರ್‌, ತಹಶೀಲ್ದಾರ್‌, ರಾಜ್ಯ ಮುಖ್ಯ ಚುನಾವಣಾ ಕಛೇರಿ, ಬೆ೦ಗಳೂರು. 12-11-1951 31-11-2011 
34 ಕುಲಕರ್ಣಿ ವಿ.ಆರ್‌, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು. 18-11-1951 30-11-2011 
35 ಕೆ.ಎನ್‌. ಪ್ರಹ್ಲಾದ್‌ರಾವ್‌, ವಿಶೇಷ ತಹಶೀಲ್ದಾರ್‌, ಇಳಕಲ್‌, ಹುನಗುಂದ ತಾ, 28-11-1951 30-11-2011 
ಬಾಗಲಕೋಟೆ ಜಿಲ್ಲೆ. 
36 ಕಟ್ಟ ಆರ್‌.ಕೆ, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ. 21-12-1951 31-12-2011 




















ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ನಿವೃತ್ತಿ ದಿನಾಂಕದಲ್ಲಿ ಯಾವುದೇ ವ್ಯತ್ಯಾಸ/ಬದಲಾವಣೆ ಕಂಡು ಬಂದಲ್ಲಿ 
ಸಂಬಂಧಿಸಿದ ತಹಶೀಲ್ದಾರರುಗಳು ಅವರುಗಳ ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ/ ಹೆಚ್‌.ಎಸ್‌.ಸಿ ಮೂಲ ಅಂಕ 
ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಕೂಡಲೇ ತರುವುದು. ಹಾಗೂ ಸದರಿ ಪಟ್ಟಿಯಲ್ಲಿ ಯಾವುದಾದರೂ ಹೆಸರು ಬಿಟ್ಟುಹೋಗಿದಲ್ಲಿ 
ಅಗತ್ಯ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. 


ಮೇಲ್ಕಂಡ ತಹಶೀಲ್ದಾರ್‌ ಗ್ರೇಡ್‌-1 ಮತ್ತು ಗ್ರೇಡ್‌-2 ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಯಾವುದಾದರೂ 
ಇಲಾಖಾ ವಿಚಾರಣೆ ಬಾಕಿ ಇರುವ ಬಗ್ಗೆ ಅಥವಾ ಹೂಡುವ ಸಂಭವವಿದೆಯೇ ಹಾಗೂ ಅವರುಗಳಿಂದ ಸರ್ಕಾರಕ್ಕೆ ಯಾವುದಾದರೂ ಬಾಕಿ 
ಬರಬೇಕಾಗಿದೆಯೇ ಎಂಬುದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮಹಾಲೇಖಪಾಲರಿಗೆ ಹಾಗೂ ಸರ್ಕಾರಕ್ಕೆ ಕೂಡಲೇ ವರದಿ 
ಮಾಡತಕ್ಕದ್ದು. 


ಇಲಾಖಾ ವಿಚಾರಣೆ ಬಾಕಿ ಇಲ್ಲದಿರುವ ಅಥವಾ ಹೂಡುವ ಸಂಭವ ಇಲ್ಲದಿರುವ ಮತ್ತು ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಿಲ್ಲದೆ 
ಇರುವ ಅಧಿಕಾರಿಗಳ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಸಿದ್ದಪಡಿಸಿ ಮಹಾಲೇಖಪಾಲರಿಗೆ 
ಕಳುಹಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು ಹಾಗೂ ಅಧಿಕಾರಿಗಳಿಗೆ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಮಂಜೂರು ಮಾಡುವ ಬಗ್ಗೆ 


ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1794 ಕಂದಾಯ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಕಂಇ 59 ಎಟಿಎಸ್‌ 10, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2010 

ಶ್ರೀ ಶಿವಲಿಂಗ, ಶಾಖಾಧಿಕಾರಿ, ಮಹಿಳಾ ಹ ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆ ಇವರನ್ನು 
ತಹಶೀಲ್ದಾರ್‌, ಹಾವೇರಿ ತಾಲ್ಲೂಕು. ಹಾವೇರಿ ಜಿಲ್ಲೆ ಇಲ್ಲಿ ಶ್ರೀಮತಿ ಸಿ.ಡಿ. ಗೀತಾ ಇವರ ಸ್ಥಳಕ್ಕೆ ಹಾಗೂ ಶ್ರೀಮತಿ ಸಿ.ಡಿ. ಗೀತಾ, ತಹಶೀಲ್ದಾರ್‌, 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ರ 





ಹಾವೇರಿ ತಾಲ್ಲೂಕು, ಇವರನ್ನು ಮುನ್ಸಿಪಲ್‌ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಹಾವೇರಿ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ ಆಡಳಿತ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1795 ಕಂದಾಯ ಇಲಾಖೆ (ಸೇವೆಗಳು & ವಿಪತ್ತು ನಿರ್ವಹಣೆ) 


ಅಧಿಸೂಚನೆ 


ಸಂಖ್ಯೆ: ಕಂಇ 81 ಎಟಿಎಸ್‌ 10, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌, 2010 
ಶ್ರೀಮತಿ ಜಿ.ನಜ್ಜಾ ಪುರಸಭಾ ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳ ಕಛೇರಿ, ದಾವಣಗೆರೆ ಇವರನ್ನು ಹರಿಹರ ತಾಲ್ಲೂಕು ತಹಶೀಲ್ದಾರರ 
ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ನಿಯೋಜನೆ ಮೇಲೆ ಹರಿಹರ ತಾಲ್ಲೂಕು ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ನಾಗಭೂಷಣ, ಶಾಖಾಧಿಕಾರಿ, ಕರ್ನಾಟಕ 
ಸರ್ಕಾರ ಸಚಿವಾಲಯ ಇವರ ಸೇವೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರ ಸಚಿವಾಲಯಕ್ಕೆ ಹಿಂದಿರುಗಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 


ಪಿ.ಆರ್‌. 1796 ಕಂದಾಯ ಇಲಾಖೆ (ಸೇವೆಗಳು & ವಿಪತ್ತು ನಿರ್ವಹಣೆ) 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 639 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌, 2010 


ಶ್ರೀ ಇ.ಡಿ. ಬೃಂಗಿ, ಶಿರಸ್ತೇದಾರ್‌, ತಾಲ್ಲೂಕು ಕಛೇರಿ, ಬಾದಾಮಿ, ಬಾಗಲಕೋಟೆ ಜಿಲ್ಲೆ, ಇವರಿಗೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಕಂಇ 
329 ಎಎಸ್‌ಡಿ 2007, ದಿನಾಂಕ: 28-01-2008ರಲ್ಲಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ ವೇತನ ಶ್ರೇಣಿ ರೂ. 
11400-21,600 ರಂತೆ ಸ್ಥಾನಪನ್ನಾ ಬಡ್ತಿ ನೀಡಿ, ವಿಶೇಷ ತಹಶೀಲ್ದಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಬಿ.ಟಿ.ಡಿ.ಎ. ಬಾಗಲಕೋಟೆ, 
ಇಲ್ಲಿಗೆ ವರ್ಗಾಯಿಸಿದ್ದು, ಸದರಿ ಹುದ್ದೆಯು ಇಲಾಖೆಯೇತರ ಹುದ್ದೆಯಾಗಿರುವುದರಿಂದ ಅವರಿಗೆ ನೀಡಿರುವ ಮುಂಬಡ್ತಿಯನ್ನು ಕೆ.ಸಿ.ಎಸ್‌.ಆರ್‌ 
ನಿಯಮ 60ರಡಿಯಲ್ಲಿ ಪ್ರೊಫಾರ್ಮ ಬಡ್ತಿ ಸಕ್ರಮಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1797 ಕಂದಾಯ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 


ಸಂಖ್ಯೆ: ಕಂಇ 221 ಎಎಸ್‌ಡಿ 2010, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌, 2010 
ಶ್ರೀ ಎಂ. ವೆಂಕಟಪ್ಪ ಶಿರಸ್ತೇದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು, ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ 
ಶ್ರೀ ಡಿ. ಚಂದ್ರಯ್ಯ, ಜೇಷ್ಠತಾ ಕ್ರಮ ಸಂಖ್ಯೆ: 4026 (ಎಸ್‌.ಸಿ) ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 329 ಎಎಸ್‌ಡಿ 2007 
ದಿನಾಂಕ: 28-1-2008 ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗ್ರೇಡ್‌-2 ವೃಂದದಲ್ಲಿ ಪದೋನ್ನತಿ ನೀಡಿರುವುದರಿಂದ, ಶ್ರೀ ಎಂ. ವೆಂಕಟಪ್ಪ, 
ಶಿರಸ್ತೇದಾರ್‌, ಜೇಷ್ಠತಾ ಕ್ರಮ ಸಂಖ್ಯೆ: 3975 (ಎಸ್‌.ಸಿ) ಇವರಿಗೂ ಸಹ ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ ವೇತನ ಶ್ರೇಣಿ ರೂ. 11.400- 


21,600ರಲ್ಲಿ, ದಿನಾಂಕ: 28-1-2008 ರಿಂದ ಜಾರಿಗೆ ಬರುವಂತೆ, ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿಗಳು 1978ರ 
ನಿಯಮ 2(1)(ಎ)ರಡಿಯಲ್ಲಿ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1798 ಕಂದಾಯ ಇಲಾಖೆ (ಸೇವೆಗಳು-3) 


೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





ತಿದುಪಡಿ 
ಸಂಖ್ಯೆ: ಕಂಇ 73 ಎಟಿಎಸ್‌ 2010, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 73 ಎಟಿಎಸ್‌ 2010 ; ದಿನಾಂಕ:20-11-2010ರ ಕ್ರಮಸಂಖ್ಯೆ: 25ರಲ್ಲಿ “ಶ್ರೀಮತಿ ರಶ್ಮಿ 
ತಹಶೀಲ್ದಾರ್‌, ಅರ್‌.ಸಿ.ಕಛೇರಿ, ಬೆಂಗಳೂರು” ಎಂಬುದರ ಬದಲಾಗಿ “ಶ್ರೀಮತಿ ರಶ್ಮಿ, ತಹಶೀಲ್ದಾರ್‌, ಬಿಬಿಎಂಪಿ, ಬೆಂಗಳೂರು” ಎಂದು ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1799 ಕಂದಾಯ ಇಲಾಖೆ (ಸೇವೆಗಳು & ವಿಪತ್ತು ನಿರ್ವಹಣೆ) 


ಕಾರ್ಮಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಕಾಜ 143 ಎಲ್‌ಎಸ್‌ಐ 2009, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌, 2010 


ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ಕಾಲಬದ್ಧ ಪದೋನ್ನತಿ ನೀಡಿ 
ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ : ಕಾಇ 8 ಎಲ್‌ಎಸ್‌ಐ 2008, ದಿನಾಂಕ : 05-12-2008ರ ಅನುಬಂಧ ಪುಟ ಸಂಖ್ಯೆ : 18ರಲ್ಲಿ ಜೇಷ್ಠತಾ 
ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗದಿರುವ ವೈದ್ಯರುಗಳ ಪಟ್ಟಿ ಶೀರ್ಷಿಕೆಯ ಕ್ರಮ ಸಂಖ್ಯೆ : 2ರಲ್ಲಿ ಡಾ। ಎಸ್‌. ಶೇಖರಪ್ಪ, ಇವರಿಗೆ 13 ವರ್ಷಗಳ 
ಕಾಲಬದ್ಧ ಪದೋನ್ನತಿ ನೀಡಿ ಪದನಾಮವನ್ನು ದಿನಾ೦ಕ : 19-08-2008ರಿ೦ದ ಸೀನಿಯರ್‌ ಸ್ಪೆಷಲಿಸ್ಟ್‌ ಎಂದು ನಿಗಧಿಪಡಿಸಿರುವುದನ್ನು ದಿನಾಂಕ : 
07-12-2007 ಎಂದು ತಿದುಪಡಿ ಮಾಡಲಾಗಿದೆ. 


[ತಾ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ, 
ಪಿ.ಆರ್‌. 1800 ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು) 


ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಎನ್‌ 103 ಸಮನ್ವಯ 2010, ಬೆ೦ಗಳೂರು, ದಿನಾಂಕ: 04ನೇ ಡಿಸೆಂಬರ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್‌ 103 ಸಮನ್ವಯ 2010 ದಿನಾಂಕ : 20-11-2010ರ ಮೂರನೇ ಸಾಲಿನಲ್ಲಿನ 
ನಮೂದಿಸಲಾಗಿರುವ “ಶ್ರೀ ಲಿಂಬಣ್ಣನವರ್‌” ಎಂಬ ಹೆಸರನ್ನು “ಶ್ರೀ ಸಿ.ಎಂ. ನಿಂಬಣ್ಣನವರ್‌” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌.ಬಿ.ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1801 ಇಂಧನ ಇಲಾಖೆ 


PERSONNEL & ADMINISTRATIVE REFORMS SECRETARIAT 
ADDENDUM 
No. DPAR 604 SAS 2010, Bangalore, Dated : 16th December, 2010 


In the Government Notification of even number dated 30th November 2010, in Sl.No. 2, of the order in respect of Sri 
Kaushik Mukherjee, IAS, the words “reviving the cadre post” shall be deemed to have been inserted at the end of the 
paragraph. 


By Order and in the name of the Governor of Karnataka, 
K.G. ANANTHA, 
Under Secretary to Government, 
P.R. No. 1802 DP & AR (Services-l) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ೩೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 506 ಸಅಸೇ 2010, ಬೆ೦ಗಳೂರು, ದಿನಾಂಕ: 27ನೇ ನವೆಂಬರ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 506 ಸಅಸೇ 2010, ದಿನಾಂಕ : 20-11-2010ರ 2ನೇ ಸಾಲಿನಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಎಂಬುದರ ಬದಲಾಗಿ ದಿನಾಂಕ : 28-09-2010 ರಿಂದ ಜಾರಿಗೆ ಬರುವಂತೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1803 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


EDUCATION SECRETARIAT 
CORRIGENDUM 
No. ED 44 TEC 2010, Bangalore, Dated : 25th November, 2010 
In the Notification of even number dated : 09-07-2010, for the words “Chartered Accountant of repute” in second 


paragraph, for the words “member” and “1° July 2010” in the third paragraph, the words “Co-opted Member”, in the second 
paragraph and “Co-opted Member” and “26-06-2010” in the third paragraph respectively, shall be substituted. 


By Order and in the name of the Governor of Karnataka, 
B.N. JAGADEESH, 
Under Secretary to Government, 
P.R. No. 1804 Education Department (Technical Education) 


ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಕಂಇ 188 ಎಲ್‌ಆರ್‌ಎ 2010, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌, 2010 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 48 ಎಲ್‌ಆರ್‌ಎ 2008, ದಿನಾಂಕ : 13-10-2008ರಲ್ಲಿ ಉತ್ತರ ಕನ್ನಡ ಜಿಲ್ಲೆ. ಮುಂಡಗೋಡ 
ತಾಲ್ಲೂಕು. ಭೂ ನ್ಯಾಯ ಮಂಡಳಿ ಸದಸ್ಯರ ಪಟ್ಟಿ ಕ್ರಮ ಸಂಖ್ಯೆ (20ರಲ್ಲಿ “ಶ್ರೀ ಸಂತೋಷ ಎಸ್‌. ಲಾಡ್‌” ಇವರ ಹೆಸರಿಗೆ ಬದಲಾಗಿ 
“ಶ್ರೀ ವಿ.ಎಸ್‌. ಪಾಟೀಲ, ಶಾಸಕರು” ಮುಂಡಗೋಡು ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ, ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1805 ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 72 ಪಿಐಎಫ್‌ 2010, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌, 2010 


ಶ್ರೀ ಎಂ. ರುದ್ರೇಶ್‌, ಸೋಂಪುರ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ ಇದರ ಆರ್ಟಿಕಲ್ಸ್‌ ಆಫ್‌ ಆಸೋಸಿಯೇಷನ್‌ನ ಅನುಚ್ಛೇದ 75(ಎ)ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಿ, ಅನುಚ್ಛೇದ 86(ಕೆ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ, ಬೆಂಗಳೂರು ಇದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 


ಶ್ರೀ ಗಿರೀಶ್‌ ಮಟ್ಟಣ್ಣನವರ್‌, ಅಧ್ಯಕ್ಷರು, ಶ್ರೀ ಕಂಠೀರವ ಸ್ಟುಡಿಯೋ ನಿಯಮಿತ, ಬೆಂಗಳೂರು ಇವರ ನಾಮ ನಿರ್ದೇಶನವನ್ನು 
ತಕ್ಷಣದಿ೦ದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1806 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 


೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೩, ೨೦೧೧ ಭಾಗ-೨ 





ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯ: ಆರ್‌ಡಿ 684 ಎಲ್‌ಜಿಬಿ 2009, ಬೆಂಗಳೂರು, ದಿನಾಂಕ: 06ನೇ ಡಿಸೆಂಬರ್‌, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 684 ಎಲ್‌ಜಿಬಿ 2009, ದಿನಾಂಕ : 16-10-2009ರಲ್ಲಿ ರಚಿಸಲಾಗಿದ್ದ ಬೆಂಗಳೂರು 


ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕು ಬಗರ್‌ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ 
ಶ್ರೀ ಹೆಚ್‌. ಕೆ. ದೇವರಾಜು ಬಿನ್‌ ಕೃಷ್ಣಪ್ಪ ಇವರ ಬದಲಾಗಿ ಶ್ರೀ ಕೆ.ಎಸ್‌. ಸುರೇಶ್‌ ಬಿನ್‌ ಸೊಣ್ಣಪ್ಪ ಕೋಡಿಹಳ್ಳಿ, ಜಡಿಗೇನಹಳ್ಳಿ ಹೋಬಳಿ, 
ಹೊಸಕೋಟೆ ತಾಲ್ಲೂಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಆ. ಈಶ್ವರ ನಾಯಕ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1807 ಕಂದಾಯ ಇಲಾಖೆ (ಭೂ ಮಂಜೂರಾತಿ) 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಧಿಸೂಚನೆ 
ಕ್ರಮ ಸಂಖ್ಯೆ/ಕವಿಸಸ/ಆ-1/113/ಎಫ್‌ಪಿಪಿ/2010, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್‌, 2010 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ(ಆ.ವಿ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1)ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 1943)(ಎ)ನ್ನು ಓದಿಕೊಂಡಂತೆ ಈ 
ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿ(ಪು) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಡಿ.ವಿ.ಪ್ರಭು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ವೇತನ ಶ್ರೇಣಿ ರೂ.20025-525-22650-600-26250-675-28275ರಲ್ಲಿ ಉಪ ಕಾರ್ಯದರ್ಶಿ(ಆಡಳಿತ ವಿಭಾಗ) ಹುದ್ದೆಗೆ ಸ್ಥಾನಪನ್ನ ಬಡ್ತಿ 


ನೀಡಲಾಗಿದೆ. 
ಸಭಾಧ್ಯಕ್ಷರ ಆದೇಶಾನುಸಾರ, 
ಕೆ. ನೂರ್‌ ಮಹಮದ್‌, 
ಉಪ ಕಾರ್ಯದರ್ಶಿ, 
ಪಿ.ಆರ್‌. 01 ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 175 ಇಎಸ್‌ಡಬ್ಬ್ಯೂ 2010, ಬೆ೦ಗಳೂರು, ದಿನಾಂಕ: 18ನೇ ಡಿಸೆಂಬರ್‌, 2010 


ಶ್ರೀ ಕೆ.ಜಿ. ಮುರುಗೇಶಪ್ಪ ಉಪ ನಿರ್ದೇಶಕರು, (ತಾಂತ್ರಿಕ) ಸರ್ಕಾರಿ ಪಠ್ಯ ಪುಸ್ತಕ ಮುದ್ರಣಾಲಯ, ಮೈಸೂರು ಇವರಿಗೆ 


' 18,150/- - 26,925/-ಗಳ ವೇತನ ಶ್ರೇಣಿಯಲ್ಲಿ (ಗ್ರೂಪ್‌-ಎ ಹಿರಿಯ ವೇತನ ಶ್ರೇಣಿ) ಹಿರಿಯ ಉಪ ನಿರ್ದೇಶಕರಾಗಿ ತಕ್ಷಣದಿಂದ ಜಾರಿಗೆ 


ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಬೆಂಗಳೂರಿನ ಸರ್ಕಾರಿ ಕೇಂದ್ರ ಮುದ್ರಣಾಲಯದಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ 


ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 40 ಶಿಕ್ಷಣ ಇಲಾಖೆ 


